Community Health Cell 


Library and Information Centre 
# 359, "Srinivasa Nilaya" 
Jakkasandra 1st Main, 
1st Block, Koramangala, 
BANGALORE - 560 034. 

Ph : 2553 15 18/2552 5372 
e-mail : chc @ sochara.org 


ನನ್ನ ಪ್ರೀತಿಯ ಔಷಧಿ ಗಿಡಗಳು 


ಸಮಗ್ರ ಆರೋಗ್ಯ ಮಂಜರಿ 


ಫಾದರ್‌ ಜೋಸೆಫ್‌ ಚಿತ್ತೂರು 
ಬ್ರದರ್‌ ಬಾಬು ಸಿ.ಜೆ. 


ಜೀವದಾರು ಪ್ರಕಾಶನ 

ಹ್ಯಾಂಡ್‌ ಪೋಸ್ಟ್‌, 

ಹೆಚ್‌.ಡಿ. ಕೋಟೆ - 571 114, ಮೈಸೂರು 
ದೂರವಾಣಿ : 08228-255906 


Nanna Prethiya Oushadhi Gidagalu : By Father 
Joseph Chittoor & Brother Babu C.J. Published 
by Jeevadaru Prakashana, Hand Post, H.D. Kote 
Taluk 571 144, Mysore District, Karnataka. 


© : Authors 


First Impression : 2005 
Pages : 64 (xi + 53) 

Price : 25 ರೂಪಾಯಿಗಳು 
Cover Design : Rafeeq Ut shangadi 


Printed at : Gayathri Enterprises, Mysore 


ಮುನ್ನುಡಿ 


ಹಸಿರು ಜೀವದ ಸಂಕೇತ ಹಸಿರು ಗಿಡಮರಗಳಿಲ್ಲದ ಪ್ರಕೃತಿ 
ಯಲ್ಲಿ ಮಾನವ ಒಂದು ಕ್ಷಣ ಕೂಡ ಬದುಕಲಾರ ಏಕೆಂದರೆ ಹಸಿರು 
ಮಾನವನ ಉಸಿರಾಗಿದೆ. ಮಾನವನಿಗೆ ತನ್ನ ಪ್ರಾಣವನ್ನು ಕಾಪಾಡಲು 
ಬೇಕಾದ ಆಹಾರವು ದೊರೆಯುವುದು ಹಸಿರು ಗಿಡಗಳಿಂದಲೇ ಮಾತ್ರ 
ವಲ್ಲದೆ ಅವನಿಗೆ ಬೇಕಾದ ಬಟ್ಟೆಯನ್ನು ತಯಾರಿಸಲು ಮನೆಗಳನ್ನು 
ಕಟ್ಟಲು ಬೇಕಾದ ಕಚ್ಚಾ ವಸ್ತು ಇವು ಎಲ್ಲವನ್ನು ಗಿಡಗಳು ನಮಗೆ 
ಕೊಡುತ್ತಿವೆ. 


ಆದುದರಿಂದ ಇಂದು ಹಸಿರು ಕ್ರಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆ 
ಯನ್ನು ನೀಡಲಾಗಿದೆ ಮೂರನೆಯ ಸಹಸ್ರಮಾನಕ್ಕೆ ಕಾಲಿರಿಸಿರುವ 
ಸಾನವನು ಪ್ರಕೃತಿಯತ್ತ ಹಾಗೂ ಪ್ರಕೃತಿ ಚಿಕಿತ್ಸೆಯತ್ತ ಪುನರಾಗಮಿಸು 
ತ್ತಿದ್ದಾನೆ. ಎಲ್ಲೆಡೆ ಪ್ರಕೃತಿಯನ್ನು ಸಂರಕ್ಷಿಸಿ, ಪ್ರಕೃತಿಯತ್ತ ಮರಳಿ ಎಂಬ 
ಧ್ವನಿ ಕೇಳಿ ಬರುತ್ತಿದೆ ಇದರ ಅರ್ಥ ಮಾನವನು ಪ್ರಕೃತಿಯಿಂದ ಹಾಗೂ 
ಪ್ರಕೃತಿದತ್ತವಾದ ಆಹಾರ ಚಿಕಿತ್ಸೆ ಮತ್ತು ಪ್ರಕೃತಿದತ್ತವಾದ ಜೀವನ 
ಚರ್ಯೆಗಳಿಂದ ಬಹುದೂರ ಹೋಗಿದ್ದಾನೆ ಎಂಬುವುದು ಮಾನವನ 
ಮತ್ತು ಇತರ ಪಕ್ಷಿ ಮೃಗಾದಿಗಳ ಆರೋಗ್ಯವನ್ನು ಕಾಪಾಡಲು ಹಾಗೂ 
ಸಂರಕ್ಷಿಸಲು ಪ್ರಕೃತಿಯು ಸಿದ್ದೌಷಧಿಗಳನ್ನು ಗಿಡಮೂಲಿಕೆಗಳ ರೂಪದಲ್ಲಿ 
ನೀಡಿದೆ ಪುರಾತನ ಕಾಲದಿಂದಲೂ ಮಾನವನು ತನ್ನ ಆರೋಗ್ಯವನ್ನು 


IV 

ಸಂರಕ್ಷಿಸಲು ರೋಗಗಳನ್ನು ತಡೆಗಟ್ಟಲು ಹಾಗೂ ಜಾನುವಾರುಗಳ 
ಆರೋಗ್ಯವನ್ನು ಸಂರಕ್ಷಿಸಲು ಈ ಹಸಿರೌಷಧಿಗಳನ್ನೇ ಉಪಯೋಗಿ 
ಸುತ್ತಾ ಹೆಚ್ಚು ಕಾಲ ದೀರ್ಫಾಯುಷ್ಕನಾಗಿ ಜೀವಿಸುತ್ತಿ ನು. 

ಆದರೆ ಆಧುನಿಕ ವೈದ್ಧ ಪದ್ದತಿಯು ಜಾರಿಗೆ ಬಂದಾಗಿನಿಂದ 
ಹಿತ್ತಲ ಗಿಡ ಮದ್ದಲ್ಲ ಎಂಬ ಮನೋಭಾವನೆ ಜನರಲ್ಲಿ ಉಂಟಾಯಿತು 
ಮಾತ್ರವಲ್ಲ ಪ್ರಕೃತಿದತ್ತವಾದ ಗಿಡಮೂಲಿಕಾ ಚಿಕಿತ್ಸಾ ವಿಧಾನ ಪ್ರಕೃತಿ 
ದತ್ತವಾದ ಆಹಾರ ಪದ್ದತಿ,ಗೊಬ್ಬರ ಔಷಧಿಗಳ ಬಳಕೆ ಇನ್ನೂ ಮುಂತಾ 
ದವು ಅಜ್ಜಿ ಪದ್ದತಿಯೆಂದು ಮೂಲೆಗೆ ತಳ್ಳಲಾಯಿತು.ಇದರ ಪರಿಣಾಮ 
ವಾಗಿ, ಗಿಡಮೂಲಿಕೆಗಳ ಸ್ನಾನವನ್ನು ಮಾರಕವಾದ ರಾಸಾಯನಿಕ 
ಪದಾರ್ಥಗಳು,ಪ್ರಕೃತಿದತ್ತವಾದ ಜೈವ ಗೊಬ್ಬರಗಳ ಸ್ಥಾನವನ್ನು 
ಮಾರಕವಾದ ರಾಸಾಯನಿಕ ಗೊಬ್ಬರಗಳು ಮತ್ತು ವಿಷಗಳು ಅಲಂಕರಿಸಿ 
ಕೊಂಡವು ಬಿರುಗಾಳಿಯಂತೆ ಮುನ್ನುಗ್ಗುತ್ತಿರುವ ಯಾಂತ್ರಿಕತೆಯಿಂದಾಗಿ, 
ಮಿಂಚಿನ ವೇಗದಲ್ಲಿ ಪ್ರಸರಿಸುತ್ತಿರುವ ಜಾಹೀರಾತುಗಳ ಪ್ರಭಾವ 
ದಿಂದಾಗಿ ಮನುಷ್ಯನು ತಾನು ಬೆಳಸಿಕೊಂಡು ಬಂದಿದ ವೈದ್ಯ ಪದ್ದತಿ 
ಯನ್ನು ಮರೆತು ರೋಗಗಳನ್ನು ಒಮ್ಮೆ ಉಪಶಮನ ಮಾಡಿ ಮತ್ತೆ 
ಮರುಕಳಿಸುವಂತೆ ಮಾಡುವ ಇತರ ಅನೇಕ ರೋಗಗಳನ್ನು ಆಹ್ವಾನಿಸುವ 
ರಾಸಾಯನಿಕವಾದ ಮಾತ್ರೆಗಳಿಗೆ ಹಾಗೂ ಚುಚ್ಚು ಮದ್ದುಗಳಿಗೆ ಬಲಿ 
ಯಾಗಿದ್ದಾನೆ .ಇಂದು ವಿಜ್ಞಾನ ಹಾಗೂ ಆಧುನಿಕಾ ಚಿಕಿತ್ಸಾ ವಿಧಾನಗಳು 
ಅದೆಷ್ಟು ಮುಂದುವರಿದಿದ್ದರೂ,ಆಸ್ಪತ್ರೆಗಳು ಮತ್ತು ಮಡಿಕಲ್‌ 
ಶಾಪ್‌ಗಳು ಪಟ್ಟಣದ ಪ್ರಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದರೂ 
ಮಾನವನಲ್ಲಿ ಸರಸಾರಿ ಜೀವಿತಾವದಿ ಹೆಚ್ಚಾಗಿದ್ದರೂ ಹಿಂದಿನಂತೆ ಆರೋಗ್ಯ 
ಯುತನಾಗಿಲ್ಲ.ಮಾತ್ರವಲ್ಲದೆ ನಮ್ಮ ಪೂರ್ವಜರುಗಳಿಗಿಂತ ಇಂದಿನ 
ಜನತೆಯ ಆರೋಗ್ಯದ ಸ್ಥಿತಿಯು ತುಂಬಾ ಕ್ಲಿಷ್ಟಕರವಾಗಿದೆ 


V 


ಆಧುನಿಕ ಮನುಷ್ಯ ಲಿಂಗ, ಜಾತಿ, ವರ್ಣ ಬೇಧವಿಲ್ಲದೆ ಸಕ್ಕೆರೆ 
ಕಾಯಿಲೆ, ರಕ್ತದೊತ್ತಡ,ಆಸ್ತಮ ಕ್ಸಾನ್ಸರ್‌ ದಂತಕ್ಷಯ ಮುಂತಾದ 
ರೋಗಗಳಿಂದ ಬೇಟೆಯಾಡಲ್ಪಡುತ್ತಿದ್ದಾನೆ.ಕುಣಿದು ನಲಿದಾಡಬೇಕಾದ 
ಮಕ್ಕಳು ಯೌವ್ವನವನ್ನು ಸವಿಯಬೇಕಾದ ಯುವಕರು ತಲೆಕೂದಲು 
ಹಣ್ಣಾಗಿ, ಹಲ್ಲುಗಳು ಉದುರಿಕೊಂಡು ರೋಗಿಗಳಾಗುವವರ ಸಂಖ್ಯೆ 
ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇದರ ಕಾರಣಗಳತ್ತ ಕಣ್ಣಾಯಿಸುವಾಗ 
ಮಾನವನು ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನು ಕಡಿದು ಹಾಕಿ 
ಪ್ರಕೃತಿದತ್ತವಾದ ಗಿಡಮೂಲಿಕೆಗಳಿಗೆ ಬದಲಿಗೆ ರಾಸಾಯನಿಕವಾದ ವಿಷ 
ಪದಾರ್ಥಗಳನ್ನು ಆಹಾರ ಔಷಧಿ ಹಾಗೂ ಜೀವನ ಚರ್ಯೆಯಾಗಿ ಒಳಸಿದ್ದು 
ಇದಕ್ಕೆ ಬಹು ಮುಖ್ಯವಾದ ಕಾರಣವೆಂದು ತಿಳಿಯುತ್ತ ಚ 


ಇಂತಹ ಪರಿಸ್ತಿತಿಯಲ್ಲಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ 
ಪ್ರಕೃತಿಗೆ ಮರಳಿ ಎಂಬ ಕ್ರಾಂತಿಯು ಸಾಗುತ್ತಿದೆ ರಾಸಾಯನಿಕ ಪದಾರ್ಥ 
ಮುಕ್ತವಾದ ಆಹಾರ,ಔಷಧಿ ಹಾಗೂ ಇತರ ಪದಾರ್ಥಗಳನ್ನು ಬಳೆಸಲು 
ಜನರು ಮುಂದಾಗುತ್ತಿದ್ದಾರೆ ಇಂತಹ ಸಂರ್ಧದಲ್ಲಿ ಈ ಮರುಕ್ರಾಂತಿ 
ಯನ್ನು ಸರಿಯಾದ ಮಾರ್ಗದ ಮುಖಾಂತರ ನಡೆಯುವಂತೆ ಮಾಡಲು 
ಗಿಡಮೂಲಿಕೆಗಳ ಬಗೆಗಿನ ಅಪೂರ್ವ ಜ್ಞಾನವನ್ನು ಕಾಪಾಡಿ ಬೆಳೆಸಲು 
ಮರಗಿಡಗಳ ಬಗ್ಗೆ ಜನರಲ್ಲಿ ಒಲವು ಮತ್ತು ಪ್ರೀತಿಯನ್ನು ಮೂಡಿಸಲು 
ಸರಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದಿದೆ. 


ಈ ನಿಟ್ಟಿನಲ್ಲಿ ಜೀವದಾರು ಗ್ರಾಮ ಆರೋಗ್ಯ ಕೇಂದ್ರವು ಕಳೆದ 
ಒಂದು ದಶಕದಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿ 
ಕೊಂಡು ಈ ಪುನರಾಗಮನವನ್ನು ಸರಿಯಾದ ದಿಸೆಯಲ್ಲಿ ಸಾಗಲು 
ಸಹಾಯ ಮಾಡುತ್ತಿವೆ.ಜೀವದಾರು ಎಂಬ ಪದದ ಅರ್ಥ ಜೀವವನ್ನು 
ನೀಡುವ ವೃಕ್ಷವೆಂಬುದಾಗಿದೆ. ಈ ಸಂಸ್ಥೆಯು ಗಿಡಮೂಲಿಕಾ ಚಿಕಿತ್ಸೆಯ 
ಬಗೆಗಿನ ಜ್ಞಾನವನ್ನು ಹಳ್ಳಿಯ ಜನರಿಗೆ ನೀಡಲು ಅನೇಕ ಕಾರ್ಯ 


1/] 


ಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಾತ್ರವಲ್ಲದೆ ಹಳ್ಳಿಯ ಜನರಲ್ಲಿ 
ಅಳಿದುಳಿದಿರುವ-ಗಿಡಮೂಲಿಕಾ ಚಿಕಿತ್ಸೆಯ ಅಪೂರ್ವ ಜ್ಞಾನವನ್ನು 
ಹಾಗೂ ವಿವಿಧ ಸಾಂಪ್ರದಾಯಿಕ ಆಹಾರ ಪದ್ದತಿಯನ್ನು ಗುರುತ್ತು 
ಹಚ್ಚಿ ಅದನ್ನು ಪ್ರೋತ್ಸಾಹಿಸಿ ಬೆಳಿಸಿ ಉಳಿಸಲು ಅನೇಕ ಶ್ರಮಗಳನ್ನು 
ನಡೆಸುತ್ತಿದೆ. ವಂಶ ನಾಶ ಹೊಂದುತ್ತಿರುವ ಗಿಡಮೂಲಿಕೆಗಳನ್ನು 
ಗುರುತು ಹಚ್ಚಿ ನರ್ಸರಿಗಳಲ್ಲಿ ಬೆಳಿಸಿ ಗಿಡಗಳನ್ನು ವಿತರಣೆ ಮಾಡುತ್ತಿದೆ. 
ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹಾಗೂ ಇತರ ಆಸಕ್ತ ಗುಂಪುಗಳಿಗೆ ತರಬೇತಿ 
ಯನ್ನು ನೀಡುವಲ್ಲಿ ಜೀವದಾರು ದಕ್ಷಿಣ ಭಾರತದಲ್ಲಿಯೇ ಖ್ಯಾತಿ 
ಯನ್ನು ಪಡೆದಿದೆ ಈಗಾಗಲೆ ಜೀವದಾರು ಪ್ರಕಾಶನವು ಅನೇಕ ಗ್ರಂಥ 
ಗಳನ್ನು ಕಿರು ಕೃತಿಗಳನ್ನು ಹಾಗೂ ಕರಪತ್ರಗಳನ್ನು ಹೊರಹೊಮ್ಮಿಸಿದೆ. 


ಈ ನಿಟ್ಟಿನಲ್ಲಿ ತರಬೇತಿಗಳನ್ನು ಕೊಡಲು ಅನೇಕ ಸ್ವಳಗಳಿಗೆ 
ಹೋದಾಗ ಹಿತ್ತಲಲ್ಲೇ ಬೆಳೆಯುವ ಗಿಡಮೂಲಿಕೆಗಳನ್ನು ಪರಿಚಯಿಸುವ 
ಅವುಗಳಿಂದ ದೈನಂದಿನ ಸಮಸ್ಯೆಗಳಿಗೆ ಔಷಧಿಯನ್ನು ತಯಾರಿಸಿ ಬಳಸಲು 
ಅನುಕೂಲವಾಗುವಂತೆ ಒಂದು ಕಿರು ಗ್ರಂಥವನ್ನು ತಮಗೆ ಒದಗಿಸಿ 
ಕೊಡಬೇಕೆಂದು ಅನೇಕರು ಆಗ್ರಹ ವ್ಯಕ್ತಪಡಿಸಿದರು. ಎಂಬ ಈ 
ಕಿರುಗ್ರಂಥವು ಈ ಆಗ್ರಹದ ಪ್ರತಿಫಲವಾಗಿದೆ ಈ ಗ್ರಂಥದಲ್ಲಿ ನಮ್ಮ 
ಸುತ್ತಮುತ್ತಲ್ಲೂ ಸುಲಭವಾಗಿ ಸಿಗಬಹುದಾದ ಪ್ರತಿಯೊಂದು ಹಿತ್ತಲಲ್ಲಿ 
ಇರಲೇ ಬೇಕಾದ ೨೧ ವಿಶಿಷ್ಟವಾದ ಗಿಡಮೂಲಿಕೆಗಳನ್ನು ಪರಿಚಯಿಸಿ 
ದ್ದೇನೆ. ಅವುಗಳ ವಿಶೇಷತೆ,ಔಷಧಿಗಳನ್ನು ತಯಾರಿಸುವ ವಿಧಾನ 
ಮುಂತಾದವುಗಳನ್ನು ಸರಳವಾಗಿ ವಿವರಿಸಲಾಗಿದೆ ಈ ಗಿಡಮೂಲಿಕೆಗಳಿಗೆ 
ವಾಯುವನ್ನು ಶುದ್ದ ಮಾಡುವಂತಹ ಹಾಗೂ ರೋಗಾಣುಗಳನ್ನು 
ನಿಯಂತ್ರಿಸುವಂತಹ ಶಕ್ತಿಯಿದೆ ರೋಗ ಬಂದ ನಂತರ ಚಿಕಿತ್ಸೆ 
ಮಾಡುವುದಕ್ಕಿಂತ ರೋಗ ಬರದಂತೆ ತಡೆಗಟ್ಟುವುದು ನಮ್ಮ ಪ್ರಮುಖ 
ಗುರಿಯಾಗಿದೆ ಆದುದರಿಂದ ಈ ಗಿಡಮೂಲಿಕೆಗಳು ಪ್ರತಿ ಯೊಂದು 


111 
ಮನೆಯನ್ನು ಪ್ರತಿಯೊಂದು ಗ್ರಾಮವನ್ನು ರೋಗ ಮುಕ್ತವಾಗಿಡಲಿ 
ಎಂದು ಹಾರೈಸುತ್ತೇನೆ. 

ಈ ಗ್ರಂಥವನ್ನು ಸಾಮಾನ್ಯ ಓದುಗರನ್ನು ಗಮನದಲ್ಲಿಟ್ಟು 
ಕೊಂಡು ರಚಿಸಲಾಗಿದೆ ಆದುದ್ದರಿಂದ ಇದರಲ್ಲಿವಿವರಿಸಲಾಗಿರುವ 
ಗಿಡಮೂಲಿಕೆಗಳು ಸುಲಭವಾಗಿ ಮನೆಯ ಹಿತ್ತಲಲ್ಲೇ ದೊರೆಯು 
ವಂತಹುದು ಹಾಗೂ ಸುಲಭವಾಗಿ ಗುರುತು ಹಚ್ಚುವಂತದಾಗಿದೆ ಈ 
ಔಷಧಿಯ ಸಸ್ಕಗಳಿಗೆ ಹಲವಾರು ಔಷಧಿಯ ಉಪಯೋಗಗಳಿದ್ದರೂ 
ನಮ್ಮ ಚಿಕಿತ್ಸಾ ಕ್ಷೇತ್ರದಲ್ಲಿ ಬಳಸಿ ಫಲಕಂಡಂತಹ ಕೆಲವು ಉಪಯೋಗ 
ಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ ಪೂಜನೀಯಾವಾದ ಈ ಜ್ಞಾನವನ್ನು 
ನಮಗೆ ದಯಪಾಲಿಸಿದ ಗುರುಸಮಾನರಾದ ಎಲ್ಲಾ ವ್ಯಕ್ತಿಗಳನ್ನು 
ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದೇವೆ. 

ಈ ಗ್ರಂಥದ ರಚನೆ ಯಲ್ಲಿ ಎಲ್ಲಾ ರೀತಿಯ ಪ್ರೋತ್ಸಾಹ ಹಾಗೂ 
ನಿರ್ದೇಶನವನ್ನು ನೀಡಿದ ಡಾ|| ಶಿವಶಂಕರ್‌ ಮತ್ತು ಸಿಸ್ಟರ್‌|| ಮೇರಿ 
ಇವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದೇನೆ. ಸುಂದರವಾದ ಮುಖಪುಟದ 
ವಿನ್ಯಾಸವನ್ನು ನಿರ್ವಹಿಸಿದ ರಫೀಕ್‌ ಉಪ್ಪಿನಂಗಡಿ ಇವರನ್ನು ಸುಂದರ 
ವಾದ ಮುದ್ರಣ ನಿರ್ವಹಿಸಿದ ಗಾಯತ್ರಿ ಎಂಟರ್‌ಪ್ರೈಸಸ್‌ ಅವರನ್ನು, 
ಮೊದಲ ಮಾತುಗಳನ್ನು ಬರೆದುಕೊಟ್ಟ ಮಂಜುನಾಥ ಅವರನ್ನು 
ಅಭಿನಂದಿಸುತ್ತಿದ್ದೇನೆ. 

ಸೆಪ್ಟೆಂಬರ್‌ ೧೯೭೮ ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ೨೦೦೦ 
ಇಸವಿಗೆ ಎಲ್ಲರಿಗೂ ಸಂಪೂರ್ಣ ಅರೋಗ್ಯ ಎಂಬ ಘೋಷಣೆಯನ್ನು 
ಹೊರಡಿಸಿತು ಅನೇಕ ರಾಷ್ಟ ಗಳೊಂದಿಗೆ ಭಾರತವು ತುಂಬ ಹೃದಯ 
ದಿಂದ ಈ ಘೋಷಣೆಯನ್ನು ಸ್ವೀಕರಿಸಿತ್ತು. ಆದರೆ ಈ ಗುರಿಯನ್ನು 
ತಲುಪಲು ಭಾರತಕ್ಕೆ ಆಗಲಿಲ್ಲ. ಇಂದಿಗೂ ಮೂಲಭೂತವಾದ ಚಿಕಿತ್ಸೆ 
ದೊರೆಯದಿರುವ ಅನೇಕ ಗ್ರಾಮಗಳು ನಮ್ಮ ದೇಶದಲ್ಲಿದೆ ಈ ಗುರಿಯು 


111 

ಸಾಧ್ಯವಾಗಬೇಕಾದರೆ ದೇವರು ಸಿದ್ದೌಷಧಿಗಳ ರೂಪದಲ್ಲಿ ನೀಡಿರುವ 
ಗಿಡಮೂಲಿಕೆಗಳನ್ನು ಗುರುತು ಹಚ್ಚಬೇಕು. ಸಾಮಾನ್ಕರ ಆರೋಗ್ಯ 
ವನ್ನು ಕಾಪಾಡುವಲ್ಲಿ ಸಹಾಯವಾಗಬೇಕು ಈ ನಿಟ್ಟಿನಲ್ಲಿ ಈ ಕಿರು 
ಗ್ರಂಥವು ಅನೇಕ ಮನ ಮನೆಗಳಲ್ಲಿ ಗಿಡಮೂಲಿಕೆಯ ಕ್ರಾಂತಿಯನ್ನು 
ಮೂಡಿಸಲು ಸಹಾಯಕವಾಗಲಿ ಆಗ ಔಷಧಿಯು ಒಂದು Ne 
ವಸ್ತುವಾಗಿರುವುದಿಲ್ಲ ಬದಲಾಗಿ ಸಹ ಜೀವಿಯ ನೋವನ್ನು ನಿವಾರಿಸುವ 
ಸಂಜೀವಿನಿಯಾಗುತ್ತದೆ. ಈ ಸಂಜೀವಿನಿಯು ಅನೇಕರ ಆರೋಗ್ಯವನ್ನು 
ಪುನರ್‌ಚೇತನಗೊಳಿಸಲಿ ಎಂದು ಹಾರೈಸುತ್ತೇನೆ. 


ಫಾ| ಜೋಸೆಫ್‌ ಚಿತ್ತೂರು 


ಬ್ರ| ಬಾಬು ಸಿ.ಜೆ 
ನರಸಿಂಹರಾಜಪುರ 


ಮೊದಲ ಮಾತು 


ಇಂದು ಪ್ರಪಂಚದಾದ್ಯಂತ ಸುರಕ್ಷಿತ ಹಾಗೂ ಆರೋಗ್ಯಕರ 
ಜೀವನಶೈಲಿ, ಆಹಾರ, ಚಿಕಿತ್ಸೆಗಳ ಬಗ್ಗೆ ಜನರ ಒಲವು ಹೆಚ್ಚುತ್ತಿದೆ. 
ಆಧುನಿಕ, ಯಾಂತ್ರಿಕ ಜೀವನದ ಒತ್ತಡ, ಅನಪೇಕ್ಷಿತ ಆಹಾರ ಹಾಗೂ 
ರಾಸಾಯನಿಕ ವಸ್ತುಗಳ ಅಧಿಕ ಉಪಯೋಗ ಜನರನ್ನು ಬೇರೆಡೆಗೆ 
ಒಯ್ಯಲು ಕಾತರಿಸುತ್ತಿದೆ. ಸುರಕ್ಷಿತ ಆಹಾರದಲ್ಲಿನ ತರಕಾರಿ, 
ಹಣ್ಣುಗಳು ಆರೋಗ್ಯಕ್ಕೆ ಪೂರಕ. ಇದರ ಜೊತೆಗೆ ಕೆಲವೊಂದು 
ಸಸ್ಮಗಳು ತಮ್ಮ ಚಿಕಿತ್ಸೆ ಪ್ರಭಾವದಿಂದ ಹಲವು ಅನಾರೋಗ್ಯದ 
ಸಮಸ್ಯೆಗಳನ್ನು ಸಹ ಪರಿಹರಿಸುತ್ತದೆ. 

ಫಾ| ಜೋಸೆಫ್‌ ಚಿತ್ತೂರು ಮತ್ತು ಬ್ರ| ಬಾಬು ಸಿ.ಜೆ.ರವರು 
ಈ ಪುಸ್ತಿಕೆಯಲ್ಲಿ ಮಹತ್ತ್ವದ ೨೧ "ಸಸ್ಯಗಳ' ಬಗ್ಗೆ ವಿಶದವಾಗಿ ವಿವರಣೆ 
ನೀಡಿದ್ದಾರೆ. ಇವುಗಳಲ್ಲಿ ಹಲವಾರು ನಮಗೆ ಪರಿಚಿತ ಸಸ್ಕಗಳೇ. ಕೆಲವು 
ರಸ್ತೆ ಬದಿಯಲ್ಲಿ ಹೊಲ, ಗದ್ದೆಗಳಲ್ಲಿ ಬೆಳೆಯುವ ವೃಕ್ಸ ಗಳೇ. 
ಕೆಲವನ್ನು ನಾವು ನಮ್ಮ ಮನೆಯಲ್ಲಿಯೇ ಬೆಳೆಸಬಹುದು. ಒಂದೆಲಗ, 
ತುಂಬೆ, ತುಳಸಿ, ದಾಸವಾಳ, ದೊಡ್ಡಿಪತ್ರೆ, ಪುನರ್ನವ, ಮುಟ್ಟಿದರೆ 
ಮುನಿ, ಲೋಳೆಸರ ಇವುಗಳನ್ನು ಕುಂಡದಲ್ಲೇ ಬೆಳೆಸ ಬಹುದು. ಇವಕ್ಕೆ 
ವಿಶಿಷ್ಟವಾದ ಆರೈಕೆ ಬೇಕಿಲ್ಲ. ನಾವು ಕುಡಿಯುವ ನೀರಿನಲ್ಲೇ ನಮ್ಮ 
ಪ್ರೀತಿಯ ಗಿಡಗಳಿಗೆ ಸ್ವಲ್ಪ ನೀರು ಉಣಿಸಿದರೆ ಸಾಕು. ಕೆಲವೊಂದು ಸುಲಭ 


X 


ಪ್ರಯೋಗಗಳ ಬಗ್ಗೆಯೂ ಈ ಪುಸ್ತಿಕೆಯಲ್ಲಿ ಉಲ್ಲೇಖವಿದೆ. ಇವು 
ಸುರಕ್ಷಿತ ಪ್ರಯೋಗಗಳು. ಇವುಗಳನ್ನು ನಾವು ನಮ್ಮ ದೈನಂದಿನ 
ಜೀವನದಲ್ಲಿ ಅಳಿವಡಿಸಿಕೊಳ್ಳೋಣ. ನಮ್ಮ ಆರೋಗ್ಯ ರಕ್ಷಣೆ 
ಮಾಡೋಣ. 

ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರುತ್ತಿರುವ ಹಲವಾರು 
ಸಮಸ್ಯೆಗಳಿಗೆ ಆರೋಗ್ಯಕರ ಆಹಾರ ವಿಧಿ, ಸ್ವಲ್ಪ ಕಡ್ಡಾಯವಾಗಿ 
ವ್ಯಾಯಾಮ, ಚಂಕ್ರಮಣ, ಯೋಗಾಸನ ಮಾಡಿದರೆ ನಮ್ಮ ಬದುಕು 
ಹಸನಾದೀತು. ಇದರ ಜೊತೆಗೆ ನಮ್ಮ ಕುಟುಂಬದ ಪರಿಸರ, ಸಾಮಾಜಿಕ 
ಪರಿಸರ, ಭೌಗೋಳಿಕ ಪರಿಸರದ ಬಗ್ಗೆಯೂ ಕಾಳಜಿ ತೆಗೆದುಕೊಂಡರೆ 
ಭೂಲೋಕವೇ ಸ್ವರ್ಗವಾಗುತ್ತದೆ. 

ಓದುಗರು ಈ ಪುಸ್ತಿಕೆಯ ವಿಚಾರಗಳನ್ನು ಸದುಪಯೋಗ 
ಮಾಡಿಕೊಂಡು ತಮ್ಮ ಹಾಗೂ ಸಮಾಜದ ಆರೋಗ್ಯವನ್ನು ಕಾಪಾಡಿದರೆ 
ಈ ಇಬ್ಬರೂ ಲೇಖಕರ ಪ್ರಯತ್ನ ಸಾರ್ಥಕ. 


ದಿನಾಂಕ : 20.07.2005 ಡಾ. ಟಿ.ಎನ್‌. ಮಂಜುನಾಥ 
ಗುರುವಾರ, ಜುಲೈ, ೨೦೦೫ ಸಮುದಾಯ ಮತ್ತು ಸಂಪೂರ್ಣ 
ಆರೋಗ್ಯ ಸಲಹಾಕಾರ 
ಮೈಸೂರು 


ನುಗ್ಗೆ ಮರ 
ಪ್ರುನರ್ನವ 
ಬಿಲ್ವ ಪತ್ರೆ 
ಬೆಟ್ಟದ ನೆಲ್ಲಿ 
ಬೇವಿನ ಮರ 
ಮಾವು 


೨೧ ವಿಶಿಷ್ಟ ಗಿಡಮೂಲಿಕೆಗಳು 


“eee 


ಅ ಆ ಅ 9 9 ೨ 


°° 


ಮುಟ್ಟಿದರೆ ಮುನಿ, ರೋಗ 


ಶ್ರೀಗಂಧ 
ಲೋಳೆಸ 


ಕೆಲವು ಅನುಭವಿಕ ಔಷಧಿ 
ತಯಾರಿಕಾ ವಿಧಾನಗಳು 


೧. ಅನಾನಸ್‌ 


ಅನಾನಸ್‌ ಅಥವಾ ಪೈನಾಫಲ್‌ ಎಂದು ಕೇಳುವಾಗಲೇ ಬಾಯಿ 
ಯಲ್ಲಿ ನೀರೂರುವಷ್ಟು ಸ್ವಾದಿಷ್ಟವಾದುದಾಗಿದೆ. ಇದರಿಂದ ತಯಾರಿಸ 
ಲಾದ ಪೈನಾಫಲ್‌ ಜ್ಕೂಸ್‌, ಪೈನಾಫಲ್‌ ಜಾಮ್‌ ಮಾರುಕಟ್ಟೆಯಲ್ಲಿ 
ಪ್ರಸಿದ್ದವಾಗಿದೆ. ದಣಿವನ್ನು ನಿವಾರಿಸಲು ಪಚನಕ್ರಿಯೆಯನ್ನು ಹೆಚ್ಚಿಸಲು 
ಇದಕ್ಕೆ ಇರುವ ಶಕ್ತಿ ಶ್ಲಾಘನೀಯವಾಗಿದೆ. ಮಳೆ ಹೆಚ್ಚಾಗಿರುವ 
ಕರ್ನಾಟಕ, ಕೇರಳ, ಬಾಂಗ್ಲಾದೇಶ, ಅಸ್ಸಾಂ ಮುಂತಾದ ರಾಜ್ಯಗಳಲ್ಲಿ 
ಬೆಳೆಯಲ್ಪಡುತ್ತದೆ. ಅನೇಕ ಎಲೆಗಳಿಂದ ಕೂಡಿದ ಪೂದೆಯಂತಿರುವ 
ಗಿಡವಾಗಿದೆ ಅನಾನಸ್‌. ಇದರ ಎಲೆಗಳು ಸುಮಾರು ಒಂದು ಮೀಟರ್‌ 
ನಷ್ಟು ಉದ್ದವಿದ್ದು, ಸುಮಾರು 5 ರಿಂದ 7 ಸೆ.ಮೀ. ಅಗಲವಿದ್ದು, 
ಎರಡು ಭಾಗಗಳಲ್ಲಿಯೂ ಚಿಕ್ಕ ಚಿಕ್ಕ ಮುಳ್ಳುಗಳಿಂದ ಕೂಡಿದ್ದು 
ದ್ದಾಗಿದೆ. ಎಲೆಗಳ ಮಧ್ಯದ ಕಾಂಡದಿಂದ ಹೂವಿನ ಗೊಂಚಲು ಬರುತ್ತದೆ. 
ಅನಾನಸ್‌ ಮೊದಲು ಹಸಿರು ಬಣ್ಣವಾಗಿದ್ದು, ಹಣ್ಣಾಗುವಾಗ ಹಳದಿ 
ಬಣ್ಣಕ್ಕೆ ತಿರುಗುತ್ತದೆ. 


ಪಚನಕ್ರಿಯೆಯನ್ನು ತ್ವರಿತಗೊಳಿಸುತ್ತದೆ. ರಕ್ತ ಹೆಪ್ಪುಗಟ್ಟುವಿಕೆ 
ಯನ್ನು ತಡೆಗಟ್ಟುತ್ತದೆ. ಕೆಮ್ಮು, ಗಂಟಲು ರೋಗಗಳನ್ನು ವಾಸಿಮಾಡು 
ತ್ತದೆ, ಹೊಟ್ಟೆಯ ಹುಳಗಳನ್ನು ನಾಶಪಡಿಸುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೨ 


ಕೆಲವು ಔಷಧ ಪ್ರಯೋಗಗಳು : 


ಲ್‌ 


ಹೊಟ್ಟೆ ಹುಳು: ಸಿಪ್ಪೆ ಬೇರ್ಪಡಿಸಿದ ಅನಾನಸ್‌ ಹಣ್ಣನ್ನು 
ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸಮ ಪ್ರಮಾಣದ 
ಕಲ್ಲುಸಕ್ಕರೆ ಅಥವಾ ಸಕ್ಕರೆಯನ್ನು ಮಿಶ್ರಮಾಡಿ ಒಂದು 
ಗಾಜಿನ ಬಾಟಲಿನಲ್ಲಿ ಹಾಕಿ ಬಿಗಿಯಾಗಿ ಮುಚ್ಚಳ ಹಾಕಿ. 
೨೧ ದಿವಸಗಳವರೆಗೆ ಭದ್ರವಾಗಿಟ್ಟಿರಬೇಕು. ಈ ಔಷಧಿ 
ಯನ್ನು ಪ್ರತಿದಿವಸ ಒಂದು ಟೇಬಲ್‌ ಸ್ಪೂನಿನಷ್ಟು ರಸ 
ವನ್ನು ಬೆಳಿಗ್ಗೆ ಕುಡಿಸಬೇಕು ಜೊತೆಗೆ ಬಾಕಿಯಿರುವ 
ಪೈನಾಫಲ್‌ ತುಂಡುಗಳನ್ನು ತಿನ್ನಿಸಬೇಕು. ಇದರಿಂದ ಮಕ್ಕಳ 
ಹೊಟ್ಟೆನೋವು ಹಾಗೂ ಅಜೀರ್ಣತೆಯನ್ನು ನಿವಾರಿಸ 
ಬಹುದು. ಪಚನಕ್ರಿಯೆಯು ಹೆಚ್ಚುತ್ತದೆ. 

ಅಜೀರ್ಣತೆ : ಜೀರ್ಣಕ್ರಿಯೆಗೆ ಕಠಿಣವಾದ ಆಹಾರ 
ಪದಾರ್ಥಗಳ ಸೇವನೆಯಿಂದ ಅಜೀರ್ಣತೆ ಉಂಟಾದರೆ 
ಪೈನಾಫಲ್‌ ಹಣ್ಣನ್ನು ಸೇವಿಸುವುದರಿಂದ ನಿವಾರಣೆ 
ಯಾಗುತ್ತದೆ. 

ಮುಟ್ಟು ನೋವಿನಿಂದ ಕೂಡಿರುವವರಿಗೆ : ಮುಟ್ಟು 
ನೋವಿನಿಂದ ಕೂಡಿರುವವರು ನಿರಂತರ ಪೈನಾಫಲ್‌ 
ಸೇವಿಸುವುದರಿಂದ ನಿವಾರಣೆಯಾಗುತ್ತದೆ. 

ಗಂಟಲಿನ ಸಮಸ್ಯೆಗಳು : ಗಂಟಲಿನ ಸಮಸ್ಯೆಯಿರುವವರಿಗೆ 
ಅನಾನಸ್‌ ಉತ್ತಮ ಔಷಧಿಯಾಗಿದೆ. 

ಒಣ ಕೆಮ್ಮು : ಒಂದು ಅನಾನಸ್‌ ಹಣ್ಣಿನ ಸಿಪ್ಪೆಯನ್ನು 
ತೆಗೆದು ನಂತರ ಚಿಕ್ಕದಾಗಿ ಕತ್ತರಿಸಿ ಅದರೊಂದಿಗೆ ೫೦ 
ಗ್ರಾಂ ಆಡುಸೋಗೆಯ ಎಲೆ (ಆಡುಸೋಗೆ ಸಿಗದಿದ್ದರೆ 
ಅದರ ಬದಲಿಗೆ ೫೦ ಗ್ರಾಂ ತುಳಸಿ ಎಲೆಯನ್ನು ಉಪ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩ 


ಯೋಗಿಸಬಹುದು). ಒಂದು ಹೋಳು ಶೆಂಗಿನ ಕಾಯಿಯ 
ತುರಿಯನ್ನು ಸೇರಿಸಿ ಹವೆ ಹೋಗದಂತೆ ಮುಚ್ಚಿಟ್ಟು ಬೇಯಿಸ 
ಬೇಕು. ಚೆನ್ನಾಗಿ ಬೆಂದ ಮೇಲೆ ಅದರೊಂದಿಗೆ ೫೦೦ ಗ್ರಾಂ. 
ನಷ್ಟು ಕಲ್ಲುಸಕ್ಕರೆಯ ಹುಡಿಯನ್ನು ಹಾಕಿ ಮಿಶ್ರಮಾಡಿದ 
ನಂತರ ಒಲೆಯಿಂದ ಕೆಳಗಿಳಿಸಿ ತಣ್ಣಗಾದ ಮೇಲೆ ಬಿಳಿಯ 
ಗಾಜಿನ ಪಾತ್ರೆಯಲ್ಲಿ ಶೇಖರಿಸಿಟ್ಟು ೧೦ ರಿಂದ ೧೫ ಗ್ರಾಂ 
ನಷ್ಟು ದಿನಕ್ಕೆ ೪ ಸಲದಂತೆ ಸೇವಿಸುವುದರಿಂದ ಸ್ವಲ್ಪ ಹಳೆ 
ಯಾದ ಒಣ ಕೆಮ್ಮು ಕೂಡ ವಾಸಿಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪ 


೨. ಆಡುಸೋಗೆ 


ಮನೆಯಲ್ಲಿ ಕಡ್ಡಾಯವಾಗಿ ಬೆಳೆಸಬೇಕಾದ ಒಂದು ಔಷಧೀಯ 
ಗಿಡವಾಗಿದೆ. ಆಡುಸೋಗೆ ಭಾರತದ ಎಲ್ಲಾ ಭಾಗಗಳಲ್ಲಿಯೂ ಸಹ 
ಕಂಡುಬರುವ ಒಂದು ಕುರುಚಲು ಗಿಡವಾಗಿದೆ. ಇದರ ಎಲೆಯನ್ನು 
ಆಡು ಮತ್ತು ಇತರೆ ಪ್ರಾಣಿಗಳು ತಿನ್ನದಿರುವುದರಿಂದ ಈ ಗಿಡವು ಆಡು 
ಸೋಗೆ, ಆಡುಮುಟ್ಟದ ಗಿಡ ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತದೆ. 
ನಿತ್ಯಹರಿದ್ವರ್ಣದ ಈ ಗಿಡವನ್ನು ಅನೇಕ ಕಡೆಗಳಲ್ಲಿ ಬೇಲಿಯಾಗಿ 
ಬೆಳೆಸುತ್ತಾರೆ. ಚಿಕ್ಕಮಗಳೂರು, ಹಾಸನ, ಮಂಡ್ಕ, ಮೈಸೂರುಗಳಲ್ಲಿ 
ಇವುಗಳನ್ನು ತೋಟಗಳ ಹಾಗೂ ಎಸ್ಟೇಟುಗಳ ಬೇಲಿಯಾಗಿ ಬೆಳೆಸಿರು 
ವುದನ್ನು ಕಾಣಬಹುದು. 

ಆಡುಸೋಗೆಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ದೊಡ್ಡ 
ಆಡುಸೋಗೆ ಮತ್ತು ಚಿಕ್ಕ ಆಡುಸೋಗೆ. ಸ್ವಾಭಾವಿಕವಾಗಿ ತೋಟಗಳ 
ಬೇಲಿಯಂತೆ ಬೆಳೆಯುವುದು ದೊಡ್ಡ ಆಡುಸೋಗೆಯಾಗಿದೆ. ಮನೆ 
ಗಳಲ್ಲಿ ಔಷಧಕ್ಕಾಗಿ ನೆಡುವಂತಹದ್ದು ಚಿಕ್ಕ ಆಡುಸೋಗೆಯಾಗಿದೆ. 
ಎರಡು ಜಾತಿಯ ಗಿಡಗಳೂ ಔಷಧಿಗೆ ಯೋಗ್ಯವಾಗಿದೆ. ಆದರೆ ಚಿಕ್ಕ 
ಆಡುಸೋಗೆಯು ಸ್ವಲ್ಪ ಜಾಸ್ತಿ ಪರಿಣಾಮಕಾರಿಯಾಗಿದೆ ಎಂಬುವುದು 
ವೈದ್ಯರ ಮಾತು. ಗಿಡದ ಕಾಂಡವು ಹೆಚ್ಚಾಗಿ ಕವಲೊಡೆದು ಬೆಳೆಯುವುದ 
ರಿಂದ ಗಿಡವು ಪೊದೆಯಂತಾಗುತ್ತದೆ. ಸರಳವಾದ ಎಲೆಗಳು ಕಾಂಡದ 


ಗ 
t 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೫ 


ಮೇಲೆ ಅಭಿಮುಖವಾಗಿ ಬೆಳೆಯುತ್ತದೆ. ಚಿಗುರೆಲೆಗಳಲ್ಲಿ ಚಿಕ್ಕ ಚಿಕ್ಕ 
ರೋಮಗಳು ಕಾಣಿಸುತ್ತದೆ. ಬಿಳಿಯ ಹೂವುಗಳು ಗೊಂಚಲಿನ ರೂಪ 
ದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸಂಸ್ಕೃತದಲ್ಲಿ ಇದನ್ನು ವಾಸಾ ಎಂಬುದಾಗಿ 
ಕರೆಯುತ್ತಾರೆ. ಮೆಡಿಕಲ್‌ ಷಾಪ್‌ಗಳಲ್ಲಿ ದೊರೆಯುವ ಅನೇಕ ಕಫ್‌ 
ಸಿರಪ್‌ಗಳು ಆಡುಸೋಗೆಯ ಉತ್ಪನ್ನವಾಗಿದೆ. 


ಕೆಲವು ಔಷಧ ಪ್ರಯೋಗಗಳು : 

೧. ಉಬ್ಬಸ : ಉಬ್ಬಸಕ್ಕೆ ಆಡುಸೋಗೆಯು ಸಿದ್ದೌಷಧಿ 
ಯಾಗಿದೆ. ೫೦ ಗ್ರಾಂ ಆಡುಸೋಗೆಯ ಎಲೆಯನ್ನು 
ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಎಲೆಯು 
ಮುಳುಗುವಷ್ಟು ನೀರು ಹಾಕಿ ಅದರೊಂದಿಗೆ ೧೦೦ ಗ್ರಾಂ 
ಬೆಲ್ಲವನ್ನು ಹಾಕಿ ಮುಚ್ಚಿಟ್ಟು ಕುದಿಸಬೇಕು. ಎಲೆಯು 
ಬೆಂದ ಮೇಲೆ ಇಳಿಸಿ, ಚೆನ್ನಾಗಿ ಹಿಂಡಿ ರಸ ತೆಗೆಯಬೇಕು. 
ಈ ರಸಕ್ಕೆ ೫ ಗ್ರಾಂ ಕಾಳುಮೆಣಸು, ೧೦ ಗ್ರಾಂ ಒಣಶುಂಠಿ, 
೫ ಗ್ರಾಂ ಚೆಕ್ಕೆ ೫ ಗ್ರಾಂ ಜೀರಿಗೆ, ೨ ಗ್ರಾಂ ಲವಂಗ ಇವು 
ಗಳನ್ನು ನುಣ್ಣಗೆ ಪುಡಿ ಮಾಡಿ ಹಾಕಬೇಕು. ನಂತರ ಈ 
ಮಿಶ್ರಣವನ್ನು ಸೋಸಿ ಔಷಧಿಯನ್ನು ಶೇಖರಿಸಿಡಬೇಕು. 
ಈ ಔಷಧಿಯನ್ನು ಒಂದು ವಾರದವರೆಗೆ ಇಟ್ಟಿರಬಹುದು. 
ಈ ಔಷಧಿಯೊಂದಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ೩೦ 
ಮಿಲಿಯಂತೆ ೩ ಹೊತ್ತು ಸೇವಿಸಬೇಕು. ಈ ಚಿಕಿತ್ಸೆಯನ್ನು 
ಸ್ವಲ್ಪ ದಿವಸ ಮುಂದುವರೆಸುವುದರಿಂದ ಉಬ್ಬಸ ಕಡಿಮೆ 
ಯಾಗುತ್ತದೆ. 

೨. ಆಡುಸೋಗೆಯ ಬೇರು ೨೫ ಗ್ರಾಂ, ಕಾಳುಮೆಣಸು (ಕರಿ 
ಮೆಣಸು), ಒಣಶುಂಠಿ, ಚಕ್ಕೆ ಹಾಗೂ ಜೀರಿಗೆ ಇವುಗಳನ್ನು 


99೨ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .. 


೫ ಗ್ರಾಂನಂತೆ ಒಂದು ಪಾತ್ರೆಯಲ್ಲಿ ಹಾಕಿ ಎರಡು ಬಾಟಲ್‌ 
ನೀರು ಹಾಕಿ ಕುದಿಸಿ, ಒಂದು ಬಾಟಲಿಗೆ ಇಳಿಸಬೇಕು. 
ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ೩೦ ಮಿಲಿಯಂತೆ 
ದಿನಕ್ಕೆ ೩ ಹೊತ್ತು ಸೇವಿಸಬೇಕು. ಇದರಿಂದ ಉಬ್ಬಸ 
ಕಡಿಮೆಯಾಗುತ್ತದೆ. 

ಕೆಮ್ಮು : ಆಡುಸೋಗೆ ಎಲೆಯ ರಸ ಒಂದು. ಟೇಬಲ್‌ 
ಸ್ಪೂನ್‌, ಅಷ್ಟೇ ಪ್ರಮಾಣದ ಜೇನುತುಪ್ಪ ಮಿಶ್ರಣ ಮಾಡಿ 
ದಿವಸಕ್ಕೆ ೩ ಸಲದಂತೆ ಸ್ವಜುಸುನ್ನುನುದಿಂಡ್ರ, ಸಿಫಿ 
ಕಡಿಮೆಯಾಗುತ್ತದೆ. 


ಆಡುಸೋಗೆಯ ಚಿಗುರೆಲೆಯನ್ನು ಕಿತ್ತು ಚೆನ್ನಾಗಿ ತೊಳೆದು 
ನುಣ್ಣಗೆ ಅರೆದು ಅದರೊಂದಿಗೆ ಒಂದು ಮೊಟ್ಟೆಯನ್ನು 
ಒಡೆದು ಮಿಶ್ರಣಮಾಡಿ ಸ್ವಲ್ಪ ಜೀರಿಗೆ, ಕಾಳುಮೆಣಸು 
ಪುಡಿಗಳನ್ನು ಹಾಕಿ ಆಮ್‌ಲೆಟ್‌ ಮಾಡಿ ತಿನ್ನುವುದರಿಂದ 
ಕೆಮ್ಮು ಕಡಿಮೆಯಾಗುತ್ತದೆ. 

ಮುಟ್ಟಿನ ಸ್ರಾವ ಅಧಿಕವಾದಾಗ : ಆಡುಸೋಗೆಯ 
ಎಲೆಯ ೧೫ ಮಿಲಿಯಷ್ಟು ರಸವನ್ನು ತಯಾರಿಸಿ 
ಅದರೊಂದಿಗೆ ಅಷ್ಟೇ ಪ್ರಮಾಣದಷ್ಟು ಬೆಲ್ಲವನ್ನು ಪುಡಿ 
ಮಾಡಿ ದಿವಸಕ್ಕೆ ಎರಡು ಬಾರಿಯಂತೆ ಸೇವಿಸುವುದರಿಂದ 
ಮಹಿಳೆಯರಲ್ಲಿ ಕಂಡುಬರುವ ಅಧಿಕ ಮುಟ್ಟಿನ ಸ್ರಾವವು 
ಕಡಿಮೆಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು -.-- ೭ 


೩, ಒಂದೆಲಗ 


ಒಂದೆಲಗವು ತುಂಬಾ ವಿಶಿಷ್ಟವಾದ ಒಂದು ಔಷಧೀಯ 
ಗಿಡವಾಗಿದೆ. ನೆಲದಲ್ಲಿ ಹರಡಿಕೊಂಡು ಬೆಳೆಯುವ ಈ ಗಿಡದ ಎಲೆಗಳು 
ದುಂಡಾಗಿದೆ. ಕಾಂಡದಿಂದ ಬೆಳೆಯುವ ಉದ್ದನೆಯ ದಂಟುಗಳಲ್ಲಿ 
ಒಂದೊಂದು ಎಲೆಗಳು ಪ್ರತ್ಶೇಕವಾಗಿ ಬೆಳೆಯುವುದರಿಂದ ಈ ಗಿಡವನ್ನು 
ಒಂದೆಲಗ ಎಂಬುದಾಗಿ ಕರೆಯುತ್ತಾರೆ. ತೇವಾಂಶವಿರುವ ಪ್ರದೇಶಗಳಲ್ಲಿ 
ಈ ಗಿಡವು ಬೆಳೆಯುತ್ತದೆ. ಮುಖ್ಯವಾಗಿ ನದಿ, ಕೆರೆ, ಕಾಲುವೆಗಳ ದಡ 
ಗಳಲ್ಲಿ ಗದ್ದೆಬದುಗಳಲ್ಲಿ ಕಾಣಿಸುತ್ತದೆ. ಭಾರತದ ಎಲ್ಲಾ ಭಾಗಗಳಲ್ಲಿಯೂ 
ಈ ಗಿಡ ಬೆಳೆಯುತ್ತದೆ. 

ಈ ಗಿಡವು ಮೆದುಳಿನ ನರಗಳಿಗೆ ಶಕ್ತಿಯನ್ನು, ಉತ್ತೇಜನವನ್ನು 
ನೀಡುತ್ತದೆ. ಬುದ್ದಿ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸ್ವರ 
ಶುದ್ದಿಯನ್ನು ವಾಕ್‌ ಚಾರಿತ್ರ್ಯವನ್ನು ಹೆಚ್ಚಿಸುತ್ತದೆ. ತೊದಲು ಮಾತು 
ಹಾಗೂ ಮೂರ್ಛೆ ರೋಗಗಳನ್ನು ನಿವಾರಿಸುತ್ತದೆ. ಹಲ್ಲುನೋವು 
ಹಾಗೂ ಕಾಮಲೆ ರೋಗಗಳನ್ನು ನಿವಾರಿಸುತ್ತದೆ. 


ಕೆಲವು ಔಷಧ ಪ್ರಯೋಗಗಳು : 
೧. ಮೂರ್ಛೆ ರೋಗ: ಒಂದೆಲಗದ ಎಲೆಗಳನ್ನು ನೆರಳಿನಲ್ಲಿ 
ಒಣಗಿಸಿ ಪುಡಿಮಾಡಿ ಈ ಪುಡಿಯನ್ನು ಪ್ರತಿದಿವಸ ಬೆಳಿಗ್ಗೆ 


ಷಿ 


ಲ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೮ 


ಹಾಗೂ ರಾತ್ರಿ ಒಂದೊಂದು ಎಟೀ ಚಮಚದಂತೆ ಹಾಲಿ 
ನಲ್ಲಿ ಅಥವಾ ಜೇನು ತುಪ್ಪದಲ್ಲಿ ಮಿಶ್ರಣಮಾಡಿ ಪ್ರತಿ 
ದಿವಸ ಸೇವಿಸುವುದರಿಂದ ಮೂರ್ಛೆ ರೋಗವು ವಾಸಿ 
ಯಾಗುತ್ತದೆ. 
ಜ್ಞಾಪಕ ಶಕ್ತಿ ಹಾಗೂ ಬುದ್ದಿ ವರ್ಧನೆ : ಈ ಗಿಡದ ಸೇವನೆ 
ಯಿಂದ ಜ್ಞಾಪಕ ಶಕ್ತಿ ಹಾಗೂ ಬುದ್ದಿವರ್ಧನೆಯಾಗುತ್ತದೆ. 
ಅನೇಕ ರೀತಿಯಲ್ಲಿ ಈ ಗಿಡವನ್ನು ಸೇವಿಸಬಹುದು. 
ಎ) ಒಂದೆಲಗ ೬-೮ ಎಲೆಗಳನ್ನು ಜಗಿದು ತಿನ್ನುವುದು. 
ಏ) ಚಟ್ನಿಯಾಗಿ ಅಥವಾ ಪಲ್ಕವಾಗಿ ಸೇವಿಸುವುದು. 
ಐ) ಮೇಲೆ ತಿಳಿಸಿದಂತೆ ಒಣಗಿಸಿ ಪುಡಿಮಾಡಿ ಹಾಲಿನಲ್ಲಿ 
ಅಥವಾ ಜೇನಿನಲ್ಲಿ ಮಿಶ್ರಣಮಾಡಿ ಸೇವಿಸುವುದು. 
ಹುಳುಕಡ್ಡಿ : ಒಂದೆಲಗದ ಎಲೆಯೊಂದಿಗೆ ಸಮ ಪ್ರಮಾಣದ 
ಹಸಿಅರಿಸಿಣವನ್ನು ಸೇರಿಸಿ ಅರೆದು ಹಚ್ಚುವುದರಿಂದ ಹುಳ 
ಕಡ್ಡಿ ವಾಸಿಯಾಗುತ್ತದೆ. 
ತೊದಲು ಮಾತು : ಪ್ರತಿದಿವಸ ೪-೫ ಎಲೆಗಳನ್ನು ಜಗಿದು 
ತಿನ್ನುವುದರಿಂದ ತೊದಲು ಮಾತು ಶಮನವಾಗುತ್ತದೆ 
(ಗುಣ ಕಾಣುವವರೆಗೆ ಈ ವಿಧಾನವನ್ನು ಅನುಸರಿಸಬೇಕು). 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೯ 


೪. ಕರಿಬೇವು 


ನಮ್ಮ ಅನುದಿನ ಅಡುಗೆಯಲ್ಲಿ ನಾವು ಬೆಳೆಸುವ ಈ ಗಿಡವು 
ನಮಗೆಲ್ಲಾ ಸುಪರಿಚಿತವಾದುದಾಗಿದೆ. ಪಚನಕ್ರಿಯೆಯನ್ನು ಹೆಚ್ಚಿಸುವುದ 
ರೊಂದಿಗೆ ಆಹಾರದಲ್ಲಿ ಉಂಟಾಗಬಹುದಾದ ವಿಷಾಂಶವನ್ನು ಶಮನ 
ಮಾಡುವ ಶಕ್ತಿಯು ಈ ಗಿಡದಲ್ಲಿ ಅಡಕವಾಗಿದೆ. ಇದರ ಈ ಔಷಧೀಯ 
ಗುಣದಿಂದಲೇ ಇದನ್ನು ಶತಮಾನಗಳಿಂದಲೂ ಅಡುಗೆಯಲ್ಲಿ ಬಳಸುತ್ತಾ 
ಬರಲು ಇರುವ ಪ್ರಮುಖವಾದ ಕಾರಣ. 
ಸಂಸ್ಕೃತದಲ್ಲಿ ಸುರಭಿನಿಂಬ; ಕೃಷ್ಣನಿಂಬ ಮುಂತಾದ ಹೆಸರು 
ಗಳಿಂದ ಕರೆಯಲ್ಪಡುವ ಈ ಸಣ್ಣ ವೃಕ್ಷವು ಆರರಿಂದ ಏಳು ಮೀಟರಿ 
ನಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ತೊಗಟೆಯು ಬೂದಿ ಬಣ್ಣದಿಂದ 
ಕೂಡಿದ್ದು, ಇದರ ಎಲೆಗಳು ನವಿಲು ಗರಿಯಂತಿದ್ದು ಒಂದು ದಂಟಿನಲ್ಲಿ 
೬ ರಿಂದ ೧೦ ಜೋಡಿ ಎಲೆಗಳು ಸಮಾಂತರವಾಗಿ ಜೋಡಣೆಯಾಗಿದೆ. 
ಇವುಗಳ ಎಲೆಗೆಳು ಸುಗಂಧದಿಂದ ಕೂಡಿದ್ದಾಗಿದೆ. ಇದರ ಹೂ ಗೊಂಚ. 
ುಗಳು ಹಸಿರುಮಿಶ್ರಿತ ಬಿಳಿಬಣ್ಣದ್ದಾಗಿದೆ. ಕಾಯಿಗಳು ಹಣ್ಣಾಗುವಾಗ 
ಕೆಂಪು ಮಿಶ್ರಿತ ಕಪ್ಪುಬಣ್ಣವಾಗಿರುತ್ತದೆ. 
ಪಚನಕ್ರಿಯೆಯನ್ನು ತ್ವರಿತಗೊಳಿಸುತ್ತದೆ, ರುಚಿಯನ್ನು ಹೆಚ್ಚಿಸು 
ತ್ತದೆ, ಅತಿಸಾರ ಭೇದಿಯನ್ನು ತಡೆಗಟ್ಟುತ್ತದೆ. ಇದರ ಬೇರು, ತೊಗಟೆ, 


ಎಲೆಗಳನ್ನು ಔಷಧವನ್ನಾಗಿ ಉಪಯೋಗಿಸುತ್ತಾರೆ. 


ಣೆ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೧೦ 


ಕೆಲವು ಔಷಧ ಪ್ರಯೋಗಗಳು : 


ಗಾ 
\ 4/e 


(೨ 


ನಾಯಿ ಕಡಿತ: ಕರಿಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಚೆನ್ನಾಗಿ 
ಅರೆದು ನಾಯಿ ಕಚ್ಚಿದ ಜಾಗಕ್ಕೆ ಲೇಪಿಸುವುದು. ಇದನ್ನು ಗಾಯ 
ಶುದ್ದಮಾಡಿದ ನಂತರ ಪ್ರಥಮ ಚಿಕಿತ್ಸೆಯಾಗಿ ಮಾಡುವುದು. 
ವಿಷಜಂತುಗಳು ಕಚ್ಚಿದಾಗ : ಕರಿಬೇವಿನ ಎಲೆಯನ್ನು ಹಾಲಿ 
ನಲ್ಲಿ ಬೇಯಿಸಿ, ಅರಿಶಿನ ಸೇರಿಸಿ ಅರೆದು ಲೇಪ ಮಾಡಿ 
ವಿಷಜಂತು ಕಚ್ಚಿದ ಜಾಗಕ್ಕೆ ಲೇಪಿಸುವುದರಿಂದ ವಿಷದಿಂದ 
ಉಂಟಾದ ಬಾವು ಮತ್ತು ನೋವು ಕಡಿಮೆಯಾಗುತ್ತದೆ. 
ಅತಿಸಾರ ಭೇದಿ : ಕರಿಬೇವಿನ ಎಲೆಯನ್ನು ಚೆನ್ನಾಗಿ ಅರೆದು 
ಲೇಪ ಮಾಡಿ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ ಸ್ವಲ್ಪ ಉಪ್ಪು 
ಸೇರಿಸಿ ಕುಡಿಸುವುದರಿಂದ ಅತಿಸಾರ ಭೇದಿಯು ಕಡಿಮೆಯಾಗುತ್ತದೆ. 
ಕಬ್ಬಿಣದ ಅಂಶ : ಕರಿಬೇವಿನ ಎಲೆಯನ್ನು ಇತರ ಪದಾರ್ಥ 
ಗಳೊಂದಿಗೆ ಹುರಿದು ಚಟ್ನಿ ಮಾಡಿ ಪ್ರತಿದಿವಸ: ಆಹಾರ 
ದೊಟ್ಟಿಗೆ ಸೇವಿಸುವುದರಿಂದ ಕಬ್ಬಿಣ ಅಂಶದ ಕೊರತೆಯು 
ನಿವಾರಿಕೆಯಾಗಿ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ. 


ವಿಷಹಾರ : ನಾನು ಮೊದಲು ಸೂಚಿಸಿದಂತೆ ಕರಿಬೇವಿಗೆ 
ಆಹಾರದ ಪದಾರ್ಥಗಳಲ್ಲಿ ಉಂಟಾಗಬಹುದಾದ ವಿಷಾಂಶವನ್ನು 
ತಡೆಗಟ್ಟುವ ಶಕ್ತಿಯಿದೆ. ಇಂದು ಮಾರುಕಟ್ಟೆಯಲ್ಲಿ ದೊರೆಯುವ 
ಪದಾರ್ಥಗಳಲ್ಲಿ ಮುಖ್ಯವಾಗಿ ತರಕಾರಿಗಳಲ್ಲಿ ರಾಸಾಯನಿಕ 
ಗೊಬ್ಬರದ ರೂಪದಲ್ಲಿ ವಿಷವು ಬೆರೆಕೆಯಾಗಿದೆ. ಇವುಗಳ ನೇರ 
ವಾದ ಸೇವನೆಯಿಂದ ಆರೋಗ್ಯವು ಕೆಡುತ್ತದೆ. ಕರಿಬೇವಿನ 
ಸೊಪ್ಪನ್ನು ಪ್ರತಿದಿನ ಅಡುಗೆಯಲ್ಲಿ ಬಳಸುವುದರಿಂದ ಈ ಅಪಾಯ 
ವನ್ನು ತಡೆಗಟ್ಟಬಹುದು. ಆದುದರಿಂದ ನಮ್ಮ ಹಿತ್ತಲು 
ಗಳಲ್ಲಿ ಕರಿಬೇವಿನ ಗಿಡಗಳನ್ನು ಬೆಳೆಸಿ ಬಳಸೋಣ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ....- ೧೧ 


೫. ತಾವರೆ 


ಕವಿಗಳನ್ನು, ಕಲಾಪ್ರೇಮಿಗಳನ್ನು, ಸಾಹಿತ್ಯಗಾರರನ್ನು ಹಾಗೂ 
ಸೌಂದರ್ಯಪ್ರೇಮಿಗಳನ್ನು ಒಮ್ಮೆಗೆ ಆಕರ್ಷಿಸುವ ಹೂವಾಗಿದೆ ತಾವರೆ. 
ತಾವರೆ ಹೂ ಪವಿತ್ರ ಹಾಗೂ ಪೂಜನೀಯ ಪುಷ್ಪವೆಂದು ಪರಿಗಣಿತ 
ವಾಗಿದೆ. ತಾವರೆಯ ಪರಿಚಯವಿಲ್ಲದವರು ಅಪರೂಪ. ಪ್ರಾಚೀನ 
ಕಾಲದ ಸಾಹಿತ್ಯ ಕೃತಿಗಳಲ್ಲಿ ತಾವರೆಯ ಬಗ್ಗೆ ವರ್ಣನೆಯಿದೆ. ಕವಿಗಳು 
ಸುಂದರವಾದ ಕಣ್ಣುಗಳನ್ನು ತಾವರೆಯ ದಳಗಳಿಗೆ ಹೋಲಿಸುವ 
ವಾಡಿಕೆಯಿದೆ. ಸ್ಲೆಂದವ ಪುರಾಣಗಳಲ್ಲಿ ತಾವರೆಗೆ ಪ್ರಮುಖ ಸ್ಹಾನವಿದೆ. 
ಮಹಾವಿಷ್ಣು ಕೈಗಳಲ್ಲಿ ಹಿಡಿದಿರುವ ತಾವರೆ, ಮಹಾಲಕ್ಷ್ಮಿ ಹಾಗೂ 
ಸರಸ್ವತಿ ತಾವರೆ ಹೂವುಗಳಲ್ಲಿ ನಿಂತಿರುವ ಚಿತ್ರಗಳನ್ನು ನಾವು ನೋಡಿದ್ದೇವೆ. 

ತಾವರೆಯು ಸಾಮಾನ್ಯವಾಗಿ ಹೆಚ್ಚು ನೀರು ಹರಿಯದೆ ನಿಂತಿರುವ 
ಕೆರೆಗಳ, ಕೊಳ, ಜಲಾಶಯಗಳಲ್ಲಿ ಬೆಳೆಯುವ ಜಲಸಸ್ಕ. ಇದರ ಬುಡವು 
ಕೆಸರಿನಲ್ಲಿ ಹುದುಗಿರುತ್ತದೆ. ಬುಡದಿಂದ ಮೃದುವಾದ ದಂಟುಗಳು 
ಬೆಳೆದು ಅದರ ತುದಿಯಲ್ಲಿ ದುಂಡನೆಯ ಎಲೆಗಳು ನೀರಿನ ಮೇಲೆ 
ಹರಡಿಕೊಂಡಿರುತ್ತದೆ. ಬುಡದಿಂದ ಮೊಳೆಯುವ ಹೂ ನೀರಿನ 
ಮೇಲ್ಭಾಗದಲ್ಲಿ ಅರಳಿ ನಿಂತಿರುವುದು ಆಕರ್ಷಣೀಯವಾಗಿರುತ್ತದೆ. 


ಪ್ರಕೃತಿಯಲ್ಲಿ ಹಲವಾರು ವರ್ಣಗಳಲ್ಲಿ ತಾವರೆಗಳು ಕಾಣಿಸು 
ತ್ತದೆ. ಕೆಲವು ಕೆಂಪು ಹೂ ಬಿಡುವ ಕೆಂದಾವರೆ ಇನ್ನೂ ಕೆಲವು ಬಿಳಿಯ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೧೨ 


ಹೂಗಳನ್ನು ಬಿಡುವ ಬಿಳಿದಾವರೆ. ಎಲ್ಲಾ ಗಿಡಗಳು ಔಷಧಿಗೆ ಯೋಗ 

ವಾಗಿದೆ. ವೈದ್ಯ ಗ್ರಂಥಗಳಲ್ಲಿ ಕೆಲವು ಕಡೆ ಬಿಳಿ ತಾವರೆಯೆಂದು ಇನ್ನು 
ಕೆಲವು ಕಡೆಗಳಲ್ಲಿ ಕೆಂದಾವರೆಯೆಂದು ಪ್ರತ್ಶೇಕವಾಗಿ ಸೂಚಿತವಾಗಿರು 
ತ್ತದೆ. ತಾವರೆ ಪೂಜನೀಯವಾದ ಗಿಡವಾಗಿರುವುದರೊಂದಿಗೆ ಇದೊಂದು 
ಉಪಯುಕ್ತ ಔಷಧಿಯ ಸಸ್ಕ ಕೂಡ. ಇದು ವಾತ, ಪಿತ್ತ, ಕಫ ರೋಗ 
ಗಳನ್ನು ನಿಯಂತ್ರಿಸುತ್ತದೆ. ಕೆಮ್ಮು, ಮಲಬದ್ದತೆಗಳನ್ನು ಶಮನ ಮಾಡು 
ತ್ತದೆ. ತಲೆಕೂದಲಿಗೆ ಕಪ್ಪು ಬಣ್ಣ ಹಾಗೂ ಶಕ್ತಿಯನ್ನು ನೀಡುತ್ತದೆ. 


ಕೆಲವು ಔಷಧ ಪ್ರಯೋಗಗಳು : 


೧. 


ಕಣ್ಣಿಗೆ ತಂಪು ಹಾಗೂ ಕೂದಲಿಗೆ ಸೊಂಪು: ಬಿಳಿಯ ತಾವರೆಯ 
ಗೆಣಸನ್ನು ಎಳ್ಳೆಣ್ಣೆಯಲ್ಲಿ ಕುದಿಸಿ ತಯಾರಿಸಿ ಎಣ್ಣೆಯನ್ನು 
ಹಚ್ಚುವುದರಿಂದ ತಲೆ ಹಾಗೂ ಕಣ್ಣಿಗೆ ತಂಪನ್ನು ನೀಡುತ್ತದೆ. 
ಜೊತೆಗೆ ಕೂದಲಿಗೆ ಶಕ್ತಿಯನ್ನು ಕೊಡುತ್ತದೆ. 

ಕೆಮ್ಮು ಮತ್ತು ಪಿತ್ತ : ತಾವರೆ ಗೆಣಸಿನ ಸೇವನೆಯಿಂದ ಕೆಮ್ಮು 
ಮತ್ತು ಪಿತ್ತ ಶಮನವಾಗುತ್ತದೆ. ಅತಿಯಾದ ದಾಹವನ್ನು 
ನಿವಾರಿಸುತ್ತದೆ. ದೇಹವನ್ನು ತಂಪುಗೊಳಿಸುತ್ತದೆ. 
ಉರಿಮೂತ್ರ : ತಾವರೆಯ ಗೆಣಸನ್ನು ಅರೆದು ಹಾಲಿನಲ್ಲಿ 
ಮಿಶ್ರಣಮಾಡಿ ಕುಡಿಯುವುದರಿಂದ ಉರಿಮೂತ್ರದ ಸಮಸ್ಕೆ 
ಪರಿಹಾರವಾಗುತ್ತದೆ. 

ಚರ್ಮದ ಕಲೆ ನಿವಾರಣೆ : ಅಮ್ಮ ಕಾಯಿಲೆಯಿಂದ ಶರೀರ 
ದಲ್ಲಿ ಉಂಟಾದ ಕಲೆಗಳು ಮಾಯಲು ತಾವರೆ ಹೂವು, ನೆಲ್ಲಿ 
ಕಾಯಿ ಹಾಗೂ ಶ್ರೀಗಂಧ ಇವು ಮೂರನ್ನು ಸಮ ಪ್ರಮಾಣ 
ದಲ್ಲಿ ಅರೆದು ಹಚ್ಚುವುದು. 

ಮುಖಕಾಂತಿ: ಕೆಂದಾವರೆಯ ಹೂವಿನ ದಳಗಳನ್ನು ಅರೆದು ಮುಖ 
ದಲ್ಲಿ ಹಚ್ಚುವುದರಿಂದ ಮುಖದ ಸೌಂದರ್ಯವು ಹೆಚ್ಚಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೧೩ 


೬. ತುಂಬೆ ಗಿಡ 


ತಾಯಿಯಂದಿರಿಗೂ, ವೈದ್ಕರುಗಳಿಗೂ ತುಂಬಾ ಪ್ರಿಯವಾದ 
ಗಿಡವಾಗಿದೆ ತುಂಬೆ. ' ಸುಮಾರು: ೪೦ ರಿರಿದ ೫೦ ಸೆಂಟಿಮೀಟರ್‌ 
ಎತ್ತರದಲ್ಲಿ ಬೆಳೆಯುವ ಈ ಗಿಡವು ಉಷ್ಣವಲಯ ಪ್ರದೇಶದಲ್ಲಿ ಹೇರಳ 
ವಾಗಿ ಕಂಡುಬರುತ್ತದೆ. ಮರಳಿನಿಂದ ಕೂಡಿದ ತೇವಾಂಶವಿರುವ ಪ್ರದೇಶ 
ಗಳಲ್ಲಿ ತುಂಬೆಯು ಸಮೃದ್ಧವಾಗಿ ಬೆಳೆಯುತ್ತದೆ. ಈ ಗಿಡಕ್ಕೆ ದ್ರೋಣ 
ಪುಷ್ಟಿ ಮುಂತಾದ ಹೆಸರುಗಳಿವೆ. 

ಅಗಲ ಕಡಿಮೆಯಾದ ಉದ್ದನೆಯ ಎಲೆಗಳು, ಎಲೆಯ ಮೇಲೆ 
ಚಿಕ್ಕ ಚಿಕ್ಕ ರೋಮಗಳು, ಬಿಳಿಯ ಹೂವುಗಳು, ಹೂವಿನ ಗೊಂಚಲು 
ಗಳು ಇವು ತುಂಬೆಯ ವಿಶೇಷತೆಗಳಾಗಿವೆ. ಎಲೆ, ಹೂ, ಕಾಂಡ ಹಾಗೂ 
ಬೇರನ್ನು ಔಷಧಿಯಾಗಿ ಬಳಸಲಾಗುತ್ತಿದೆ. 


ಕೆಲವು ಔಷಧ ಪ್ರಯೋಗಗಳು : 

೧. ಮಕ್ಕಳ ಹೊಟ್ಟೆಹುಳು : ತುಂಬೆಯ ಹೂವುಗಳನ್ನು 
ಹಾಲಿನಲ್ಲಿ ಹಾಕಿ ಕಾಯಿಸಿ ಮಕ್ಕಳಿಗೆ ಕೊಡುವುದರಿಂದ 
ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆಹುಳುಗಳು ಶಮನವಾಗು 
ತ್ತದೆ. 


(೨ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೧೪ 

ತಲೆನೋವು : ತುಂಬೆಯ ಹೂವು ಮತ್ತು ಹೂವಿನ 
ಗೊಂಚಲನ್ನು ಅರೆದು ಹಣೆಯ ಮೇಲೆ ಲೇಪನ ಮಾಡು 
ವುದರಿಂದ ಉಷ್ಣತೆಯಿಂದ ಉಂಟಾದ ತಲೆನೋವು ವಾಸಿ 
ಯಾಗುತ್ತದೆ. 

ಚೇಳು ಕಡಿತಕ್ಕೆ : ತುಂಬೆಯ ಎಲೆಯನ್ನು ಅರೆದು ಚೇಳು 
ಕಚ್ಚಿದ ಭಾಗದಲ್ಲಿ ಲೇಪಿಸುವುದರಿಂದ ಚೇಳಿನ ವಿಷವನ್ನು 
ಹೀರಿಕೊಳ್ಳುತ್ತದೆ ಮತ್ತು ನೋವು ಕಡಿಮೆಯಾಗುತ್ತದೆ. 
ಚಿಬ್ಬು ರೋಗ : ತುಂಬೆಯ ಎಲೆಯ ರಸವನ್ನು ಚಿಬ್ಬು 
ಇರುವ ಭಾಗದಲ್ಲಿ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ 
ಮಾಡುವುದರಿಂದ ಚಿಬ್ಬು ರೋಗವು ವಾಸಿಯಾಗುತ್ತದೆ. 
(ಈ ಚಿಕಿತ್ಸೆಯನ್ನು ಕನಿಷ್ಠ ಒಂದು ವಾರದವರೆಗಾದರೂ 


ರಾಯ” ಎಂಬ ರೋಗಕ್ಕೆ ತುಂಬೆಯು ವಿಶೇಷ ಔಷಧಿ. 
ಒಂದು ಮುಷ್ಟಿಯಷ್ಟು ತುಂಬೆಯ ಎಲೆಯೊಂದಿಗೆ ಒಂದು 
ಚಿಟಿಕೆಯಷ್ಟು ಸುಣ್ಣವನ್ನು ಸೇರಿಸಿ ಚೆನ್ನಾಗಿ ಅರೆಯಬೇಕು. 
ತುಂಬೆಯ ಎಲೆಯ ಕಾಲು ಭಾಗದಷ್ಟು ಬೆಲ್ಲವನ್ನು ಕರಗಿಸಿ 
ಅದರೊಂದಿಗೆ ತುಂಬೆಯ ಎಲೆಯ ಚಟ್ನಿಯನ್ನು ಹಾಕಿ 
ಮಿಶ್ರಣಮಾಡಬೇಕು. ಈ ಔಷಧಿಯನ್ನು ಗಂಟಲಿನ ಭಾಗಕ್ಕೆ 
ಹಚ್ಚಬೇಕು. ಮೂರು ದಿವಸಗಳವರೆಗೆ ಈ ಚಿಕಿತ್ಸೆಯನ್ನು 
ಮಾಡುವುದರಿಂದ ಮಂಗನ ಬಾವು ಶಮನವಾಗುತ್ತದೆ. 


ತಿಯ ಔಷಧಿ ಗಿಡಗಳು .... ೧೫ 


2೭೬ 
2೬ 
ಸ್ರ 


೭. ತುಳಸಿ 


ತುಳಸಿಯು ಚಿರಪರಿಚಿತವಾದ ಒಂದು ಪೂಜನೀಯ ಗಿಡ. 
ಪ್ರತಿಯೊಬ್ಬರೂ ಮನೆಯ ಸುತ್ತಮುತ್ತಲೂ ಬೆಳೆಸಲು ಇಷ್ಟಪಡುವ 
ಪ್ರಿಯವಾದ ಗಿಡವಾಗಿದೆ ಇದು. ಈ ಗಿಡದಲ್ಲಿ ಅಡಕವಾಗಿರುವ ಔಷಧಿಯ 
ಗುಣಗಳೇ ಇದರ ಜನಪ್ರಿಯತೆಗೆ ಕಾರಣವಾಗಿರುವುದು. ತುಳಸಿಯು 
ಕೃಷ್ಣನಿಗೆ ಪ್ರಿಯವಾದ ಗಿಡವೆಂಬ ಐತಿಹಾಸವಿದೆ. ಕಪ್ಪುತುಳಸಿಯು ಕೃಷ್ಣ 
ತುಳಸಿಯೆಂತಲೂ, ಬಿಳಿ ತುಳಸಿಯನ್ನು ಶ್ರೀ ತುಳಸಿಯೆಂತಲೂ ಕರೆಯ 
ಲ್ಪಡುತ್ತದೆ. ಭಾರತದ ಎಲ್ಲಾ ಭಾಗಗಳಲ್ಲಿಯೂ ತುಳಸಿಯು ಬೆಳೆಯು 
ತ್ತದೆ. ಬೀಜ ಬಿತ್ತಿ ಸಸಿಯನ್ನು ಪಡೆಯಬಹುದು. ಸಾಧಾರಣ ಜಲಾಂಶ 
ವಿರುವ ಪ್ರದೇಶದಲ್ಲಿ ಬೀಜ ಬಿತ್ತಿದರೆ ಎರಡರಿಂದ ಮೂರು ತಿಂಗಳು 
ಗಳಲ್ಲಿ ಬೆಳೆಯಲು ಯೋಗ್ಯವಾದ ಗಿಡಗಳು ಬೆಳೆಯುವುದು. 


ಅರ್ಧ ಮೀಟರ್‌ನಿಂದ ಒಂದು ಮೀಟರಿನ ಎತ್ತರದವರೆಗೆ ತುಳಸಿಯು 
ಬೆಳೆಯುತ್ತದೆ. ಸುತ್ತಲೂ ರೆಂಬೆಗಳು ಹರಡಿಕೊಂಡು ಕುರುಚಲು 
ಗಿಡದಂತೆ ಬೆಳೆಯುತ್ತದೆ. ಎಲೆಗಳಿಗೆ ಕಂದುನೀಲಿ ಬಣ್ಣವಿದೆ. ಎಲೆ 
ಹಾಗೂ ಹೂವುಗಳು ಸುಗಂಧವನ್ನು ಹೊಮ್ಮಿಸುವಂತಹದಾಗಿದೆ. 

ಜ್ವರ ಮತ್ತು ಹೃದಯ ರೋಗಗಳನ್ನು ಶಮನಪಡಿಸುತ್ತದೆ. 
ಹೊಟ್ಟೆಹುಳುವನ್ನು ನಾಶಪಡಿಸುತ್ತದೆ. . ಹೆಚ್ಚು ರುಚಿಯನ್ನುಂಟು 
ಮಾಡುವ ಶಕ್ತಿಯಿದೆ. ಚೇಳು, ಜೇಡ ಹಾಗೂ ಹಾವು ಇವುಗಳ ವಿಷಕ್ಕೆ 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೧೬ 


ಪ್ರತಿರೋಧಕ ಔಷಧಿಯಾಗಿ ಬಳಸಲಾಗುತ್ತಿದೆ. ಚರ್ಮರೋಗಗಳಿಗೆ 
ಉತ್ತಮ, ಆಯುರ್ವೇದದಲ್ಲಿ ತುಳಸಿಗೆ ಮಹತ್ತರವಾದ ಸ್ಥಾನವಿದೆ. 
ಇದರ ಪ್ರತಿಯೊಂದು ಭಾಗವೂ ಔಷಧಿಗೆ ಯೋಗ್ಯವಾಗಿದೆ. 


ಕೆಲವು ಔಷಧ ಪ್ರಯೋಗಗಳು : 

೧. ಕೆಂಗಣ್ಣು : ಕೃಷ್ಣತುಳಸಿಯು ಶುದ್ದವಾದ ಎಲೆಗಳನ್ನು ಕಿತ್ತು 
ಚೆನ್ನಾಗಿ ತೊಳೆದು ಒಂದು ಶುದ್ಧವಾದ ಬಿಳಿಯ ಬಟ್ಟೆ 
ಯಲ್ಲಿ ಕಟ್ಟಿ ಜಜ್ಜಿ ರಸ ತೆಗೆದು ಸಮಪ್ರಮಾಣದ ಜೇನು 
ತುಪ್ಪವನ್ನು ಮಿಶ್ರಣಮಾಡಿ ಎರಡು ಕಣ್ಣುಗಳಲ್ಲಿಗೆ 
ಬಿಡಬೇಕು. ಈ ಔಷಧಿಯನ್ನು ದಿನಕ್ಕೆ ೫ ರಿಂದ ೬ ಸಲ 
ಉಪಯೋಗಿಸಬೇಕು. ಈ ಔಷಧಿಯು ಯಥೇಚ್ಛವಾದ 
ಕಣ್ಣೀರನ್ನು ಉತ್ಪತ್ತಿ ಮಾಡುವುದರಿಂದ ಕಣ್ಣು ಶುದ್ದವಾಗಿ 
ಕಣ್ಣಿನ ಉರಿಯು ಕಡಿಮೆಯಾಗುತ್ತದೆ. 

೨. ತಲೆಯ ಹೇನು : ತುಳಸಿಯ ಎಲೆ ಹಾಗೂ ಹೂವನ್ನು 
ಕಿತ್ತು ಚೆನ್ನಾಗಿ ಅರೆದು ತಲೆಗೆ ಹಚ್ಚಿ ಅರ್ಧ ಅಥವಾ ಒಂದು 
ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ತಲೆಹೇನುಗಳು 
ನಾಶವಾಗುತ್ತದೆ. 

೩. ಜ್ವರ : ೪ ಚಮಚ ತುಳಸಿಯ ಎಲೆಯ ರಸಕ್ಕೆ ೫ ಕಾಳು 
ಮೆಣಸು (ಕರಿಮೆಣಸು)ನ್ನು ಪುಡಿ ಮಾಡಿ ಮಿಶ್ರಮಾಡಿ 
ದಿನಕ್ಕೆ ೩ ಬಾರಿಯಂತೆ ಮೂರು ದಿವಸಗಳವರೆಗೆ ಸೇವಿಸು 
ವುದರಿಂದ ಜ್ವರ ಕಡಿಮೆಯಾಗುತ್ತದೆ. 

೪. ಬಾಯಿಯ ಕೆಟ್ಟವಾಸನೆ : ಪ್ರತಿನಿತ್ಯ ತುಳಸಿಯ ೫ ರಿಂದ 
೬ ಎಲೆಗಳನ್ನು ಜಗಿದು ತಿನ್ನುವುದರಿಂದ ಬಾಯಿಯ 
ವಾಸನೆಯು ಕಡಿಮೆಯಾಗುತ್ತದೆ ಮತ್ತು ರಕ್ತ ಶುದ್ದಿ 
ಯುಂಟಾಗುತ್ತದೆ. 


ಪ್ರೀತಿಯ ಔಷಧಿ ಗಿಡಗಳು -.-- ೧೭ 


ವಿಷಜಂತುಗಳ ಕಡಿತಕ್ಕೆ : ಚೇಳು, ಜರಿ, ಹಾವು ಹಾಗೂ 
ಜೇಷ ಮುಂತಾದ ವಿಷಜಂತುಗಳು ಕಚ್ಚಿದಾಗ ತುಳಸಿಯ 
ಎಲೆಯೊಂದಿಗೆ ಅರಿಶಿಣ ಅಥವಾ ಬೆಳ್ಳುಳ್ಳಿ ಯಾವುದಾದ 
ರೊಂದನ್ನು ಸೇರಿಸಿ ಅರೆದು ಕಚ್ಚಿದ ಜಾಗಕ್ಕೆ ಹಚ್ಚುವುದ 
ರಿಂದ ಮತ್ತು ಇದೇ ಔಷಧಿಯನ್ನು ನೆಲ್ಲಿಕಾಯಿ ಗಾತ್ರ 
ದಷ್ಟು ತಿನ್ನಿಸುವುದರಿಂದ ವಿಷ ಶಮನವಾಗುತ್ತದೆ. 


ಕಿವಿನೋವು: ೩೦ ಮಿಲಿ ಕೊಬ್ಬರಿ ಎಣ್ಣೆಯಲ್ಲಿ ೧೦ ತುಳಸಿ 
ಎಲೆ, ಒಂದು ಸಣ್ಣ ಈರುಳ್ಳಿ, ೩ ಕಾಳು ಮೆಣಸು ಇಷ್ಟನ್ನು 

ಕುದಿಸಬೇಕು. ಕಾಳುಮೆಣಸು ಒಡೆದಾಗ ಒಲೆಯಿಂದ 
ಇಳಿಸಿ, ಸೋಸಿ ಶೇಖರಿಸಿಡಬೇಕು. ಕಿವಿ ನೋವಿಗೆ ಎರಡು 
ಕಿವಿಗಳಲ್ಲಿ ೨ ಹನಿಗಳನ್ನು ಬಿಡುವುದರಿಂದ ಕಿವಿ ನೋವು 
ಶಮನವಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು -.-- ೧೮ 


ಆ 


ಆ. ತೆಂಗು 


ತೆಂಗಳನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಭಾರತೀಯರಿಗೆ 
ಇದೊಂದು ಪುಣ್ಯ ವೃಕ್ಸವಾಗಿದೆ. ಪುರಾತನ ಕಾಲದಿಂದಲೂ ತೆಂಗು 
ಭಾರತದಲ್ಲಿ ಬೆಳೆಯುತ್ತಿದೆ. ರಾಮಾಯಣ, ಮಹಾಭಾರತದ ಪ್ರಾಚೀನ 
ಕೃತಿಗಳಲ್ಲಿ ತೆಂಗಿನ ಬಗ್ಗೆ ವಿವರಣೆ ಇದೆ. ತೆಂಗುಗಳನ್ನು ಐಶ್ವರ್ಯದ 
ಸಂಕೇತವಾಗಿ ಪರಿಗಣಿಸಲಾಗಿದೆ. ಕರಾವಳಿ ತೀರ ಪ್ರದೇಶಗಳಿಗೆ ಮೆರಗು 
ನೀಡುವುದು ತೆಂಗಿನ ಸಾಲುಗಳು. ಭಾರತದಲ್ಲಿ ಬೆಳೆಯುವ ಒಟ್ಟು ತೆಂಗು 
ಕೃಷಿಯಲ್ಲಿ ಶೇಕಡ 60%ರಷ್ಟು ಕೇರಳ ರಾಜ್ಯದಲ್ಲಿ, ಶೇ. 18%ರಷ್ಟು 
ತಮಿಳುನಾಡಿನಲ್ಲಿ, ಶೇ 14%ರಷ್ಟು ಕರ್ನಾಟಕದಲ್ಲಿ, ಶೇ 8%ರಷ್ಟು 
ಇನ್ನೂಳಿದ ರಾಜ್ಯಗಳಲ್ಲಿ ಬೆಳೆಯಲ್ಪಡುತ್ತಿ ದೆ ಎಂಬುದಾಗಿ ಅಂಕಿ ಅಂಶ 
ಗಳು ತಿಳಿಸುತ್ತವೆ. 

ಇದು ಸುಮಾರು ೨೫ ರಿಂದ ೩೫ ಮೀಟರ್‌ ಎತ್ತರ ಬೆಳೆಯುವ 
ಏಕ ಕಾಂಡದ ವೃಕ್ಪವಾಗಿದೆ. ತೆಂಗಿಗೆ ಮೆರಗನ್ನು ನೀಡುವ ಗರಿಗಳು 
ಸುಮಾರು ೪ ರಿಂದ ೫ ಮೀಟರ್‌ ಉದ್ದವಾಗಿರುತ್ತದೆ. ಗರಿಗಳ ಸಂದು 
ಗಳಿಂದ ಹೂ ಗೊಂಚಲುಗಳು ಬರುತ್ತದೆ. ಈ ಗೊಂಚಲುಗಳು ಕಂದು, 
ಬಿಳಿ ಬಣ್ಣದಿಂದ ಕೂಡಿದ್ದು ನೋಡಲು ಸುಂದರವಾಗಿರುತ್ತದೆ. ತೆಂಗಿನ 
ಎಲ್ಲಾ ಭಾಗಗಳೂ ಉಪಯುಕ್ತ ವಾಗಿರುವುದರಿಂದ ಇದನ್ನು ಕಲ್ಪವೃಕ್ಸ 
ವೆಂದು ಕರೆಯುತ್ತಾರೆ. ತೆಂಗು ಅನುದಿನದ ಜೀವನದಲ್ಲಿ ಮುಖ್ಯ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೧೯ 


ಪಾತ್ರವನ್ನು ವಹಿಸಿದರೂ ಇದರಲ್ಲಿ ಅಡಕವಾಗಿರುವ ಔಷಧಿಯ 
ಮಾಹಿತಿಯ ಬಗ್ಗೆ ಹೆಚ್ಚು ಯಾರು ಗಮನ ವಹಿಸುತ್ತಿಲ್ಲ. ಇತರ ಎಲ್ಲಾ 
ಗುಣಗಳೊಂದಿಗೆ ಇದೊಂದು ಔಷಧಿಯ ವೃಕ್ಸವೂ ಹೌದು. 

ವಾತಪಿತ್ತಗಳನ್ನು ಶಮನ ಮಾಡುತ್ತದೆ. ಎಳೆನೀರು ದಾಹವನ್ನು 
ಶಮನ ಮಾಡುವ ಉತ್ತಮ ಪೌಷ್ಠಿಕವಾದ ಪಾನೀಯವಾಗಿದೆ, ಶುಕ್ರ 
ವನ್ನು ಹೆಚ್ಚಿಸುತ್ತದೆ, ಯತುಚಕ್ರವನ್ನು ಕ್ರಮಪಡಿಸುತ್ತದೆ, ಶರೀರ ಪುಷ್ಠಿ 
ಯನ್ನು ನೀಡುತ್ತದೆ. 


ಕಲವು ಔಷಧ ಪ್ರಯೋಗಗಳು : 

೧. ಮೊಡವೆ : ಎಳೆನೀರಿನ ಒಳಭಾಗದ ತಿರಳನ್ನು ಅಕ್ಕಿ 
ತೊಳೆದ ನೀರಿನಲ್ಲಿ ಬೇಯಿಸಿ ಅದರೊಂದಿಗೆ ಸೀಬೆಯ 
ಚಿಗುರೆಲೆ ಮತ್ತು ಹಸಿಅರಿಸಿಣವನ್ನು ಸೇರಿಸಿ ಅರೆದು ಪೇಸ್ಟ್‌ 
ಮಾಡಿ ಮುಖಕ್ಕೆ ಹಚ್ಚಿ ಒಂದು ಗಂಟೆಯ ನಂತರ ಉಗುರು 
ಬೆಚ್ಚನೆಯ ನೀರಿನಲ್ಲಿ ತೊಳೆಯುವುದರಿಂದ ಮೊಡವೆಯು 
ಕಡಿಮೆಯಾಗುತ್ತದೆ. 

೨. ಹುಳಕಡ್ಡಿ : ತಂಗಿನ ಚಿಪ್ಪನ್ನು ಒಂದು ಪಾತ್ರೆಯ ಅಥವಾ 
ಲೋಹದ ತಗಡಿನ ಮೇಲಿಟ್ಟು ಉರಿಸಬೇಕು. ಜ್ವಾಲೆಯು 
ನಂದಲು ಪ್ರಾರಂಭಿಸುವಾಗ ಚಿಪ್ಪನ್ನು ಸರಸಿ ಚಿಪ್ಪು ಇದ್ದ 
ಸ್ಥಳದಲ್ಲಿ ಶೇಖರವಾಗಿರುವ ಎಣ್ಣೆಯನ್ನು ಹುಳಕಡ್ಡಿ 
ಇರುವ ಜಾಗದಲ್ಲಿ ಲೇಪಿಸುವುದರಿಂದ ವಾಸಿಯಾಗುತ್ತದೆ. 

೩. ಕಜ್ಜಿ ಮತ್ತು ಗಾಯ: ಕಜ್ಜಿ ಮತ್ತು ಗಾಯಗಳಿಗೆ ತೆಂಗಿನ 
ಎಳೆಯ ಹೂ ಗೊಂಚಲನ್ನು ಜಜ್ಜಿ ರಸ ತೆಗೆದು ಸಮ 
ಪ್ರಮಾಣ ಎಣ್ಣೆಯನ್ನು ಸೇರಿಸಿ ಕುದಿಸಬೇಕು. ಈ ಎಣ್ಣೆ 
ಯನ್ನು ಶೇಖರಿಸಿಟ್ಟು ಉಪಯೋಗಿಸುವುದರಿಂದ ಕಜ್ಜಿ 
ಮತ್ತು ಗಾಯಗಳಿಗೆ ಉತ್ತಮವಾದ ಔಷಧಿಯಾಗಿದೆ. 


ಈ 


ನನ್ನ ಪ್ರೀತಿಯ ಔಷಧಿ ಗಿಡಗಳು ..-. ೨೦ 


ಔಷಧೀಯ ಪಾನೀಯ : ಅತಿಸಾರ, ಕಾಲರ ಮುಂತಾದ 
ರೋಗಗಳಿಂದ ಶರೀರದ ಜಲಾಂಶವು ನಷ್ಟ ಹೊಂದಿದಾಗ 
ಸೇವಿಸಲು ಉತ್ತಮ ಪಾನೀಯ, ಉರಿಮೂತ್ರ, ಮೂತ್ರ 
ಸರಿಯಾಗಿ ಉತ್ಪತ್ತಿಯಾಗದೇ ಇರುವುದು ಮುಂತಾದವು 
ಗಳಿಗೆ ಎಳೆನೀರು ಪರಿಹಾರಕ ಪಾನೀಯವಾಗಿದೆ. ಆಗಾಗ 
ಎಳೆನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು -... ೨೧ 


೯. ದಾಸವಾಳ 


ದಾಸವಾಳ ಗಿಡವೂ ಒಂದು ಅಲಂಕಾರಿಕ ಗಿಡವಾಗಿರುವುದರಿಂದ 
ಇದಕ್ಕೆ ಎಲ್ಲರ: ಹೂದೋಟಗಳಲ್ಲಿಯೂ ಸ್ಥಾನವಿದೆ. ಎ 
ನಲ್ಲಿಯೂ ಹೂ ಬಿಡುವ ಈ ಗಿಡವು ಭಾರತದಾದ್ಯಂತ ಕಂಡುಬರುತ್ತದೆ. 
ದಾಸವಾಳದ ಹೂವನ್ನು ಪೂಜೆಗಳಿಗೆ ಬಳಸಲ್ಪ ಭಾ ಇದು 
ಎಲ್ಲರಿಗೂ ಪ್ರಿಯವಾದ ಗಿಡವಾಗಿದೆ. ಕೆಲವು ಕಡೆಗಳಲ್ಲಿ ಇದನ್ನು ಬೇಲಿ 
ಯಾಗಿಯೂ ಬಳಸುತ್ತಾರೆ. 
ಸುಮಾರು ೪ ರಿಂದ ೫ ಮೀಟರ್‌ನಷ್ಟು ಬೆಳೆಯಬಲ್ಲ ಒಂದು 
ಗಿಡವಾಗಿದೆ. ಇದರ ಎಲೆಗಳು ಮೃ ಛುಜಾಗಿಸು ಹಚ್ಚ ಹಸಿರಿನಿಂದ 
ಕೂಡಿದಾಗಿದೆ. ಹೂವುಗಳು ಅನೇಕ ರೂಪಗಳಲ್ಲಿ ಹಾಗೂ ಬಣ್ಣಗಳ 
ಲ್ಲಿವೆ. ಕೆಂಪು ಹಾಗೂ ಕಂದು ಜಾತಿಯ ದಾಸವಾಳಗಳು ಸರ್ವಸಾಧಾರಣವಾದು 
ದಾಗಿದೆ. ಬಿಳಿ, ಹಳದಿ, ನೀಲಿ ಬಣ್ಣಗಳಲ್ಲಿಯೂ ಇವು ಕಂಡುಬರುತ್ತದೆ. 
ಈ ಗಿಡವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಇದು 
ಕೂದಲಿಗೆ ಬಣ್ಣವನ್ನು ಹಾಗೂ ಮೃದುತ್ವವನ್ನು ನೀಡುತ್ತದೆ. ಕೂದಲು 
ಬೆಳವಣಿಗೆಗೆ ಸಹಾಯಕವಾಗಿದೆ. ತಲೆಯ ಹೊಟ್ಟನ್ನು ನಿವಾರಿಸುವ 
ಸಾಮರ್ಥ್ಯವಿದೆ. ಮಹಿಳೆಯರ ಬಿಳಿ ಮತ್ತು ಕಂಪು ಸೆರಗಳನ್ನು ನಿಯಂತ್ರಿಸು 
ತ್ತದೆ. ಯತುಚಕ್ರವನ್ನು ಕ್ರಮಪಡಿಸುತ್ತದೆ. ಗಾಯಗಳನ್ನು ವಾಸಿ 
ಮಾಡುವ ಶಕ್ತಿಯಿದೆ. 


ತ 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೨೨ 


ಕೆಲವು ಔಷಧ ಪ್ರಯೋಗಗಳು : 


ಕ 
\ 4 


(೨ 


59೨ 


ಕೂದಲಿನ ಸಂರಕ್ಷಣೆ : ದಾಸವಾಳದ ಹೂ ಅಥವಾ 
ಎಲೆಯನ್ನು ಜಜ್ಜಿ ಅದರ ಲೋಳೆಯನ್ನು ಚೆನ್ನಾಗಿ ತಲೆಗೆ 
ಹಚ್ಚಿ ನಿತ್ಯವೂ ಸ್ನಾನ ಮಾಡುವುದರಿಂದ ಕೂದಲಿನ ಬಣ್ಣವು 
ಹೆಚ್ಚುತ್ತದೆ. ಕೂದಲು ಉದುರುವುದನ್ನು ತಡೆಗಟ್ಟುವುದ 
ರೊಂದಿಗೆ ಕೂದಲಿಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು 
ತಲೆಯ ಹೊಟ್ಟನ್ನು ನಿವಾರಿಸುತ್ತದೆ. 
ಮುಟ್ಟು ಕ್ರಮವಾಗಲು : ದಾಸವಾಳದ ನಾಲ್ಕು ಹೂವು 
ಗಳನ್ನು ಅರೆದು ಪೇಸ್ಟ್‌ ಮಾಡಿ ೭ ದಿವಸಗಳವರೆಗೆ ಖಾಲಿ 
ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮಹಿಳೆಯರ ಮುಟ್ಟು 
ಕ್ರಮವಾಗುತ್ತದೆ. 
ದಾಸವಾಳದ ೨೧ ಹೂವುಗಳನ್ನು ಒಂದು ಗಾಜಿನ ಬಾಟಲಿಗೆ 
ಹಾಕಿ ಅದರೊಂದಿಗೆ ೧೦೦ ಗ್ರಾಂ ಬೆಲ್ಲವನ್ನು ಪುಡಿಮಾಡಿ 
ಹಾಕಿ ಬಾಟಲಿಯನ್ನು ಮುಚ್ಚಿ ೨೧ ದಿವಸಗಳವರೆಗೆ 
ಇಡಬೇಕು. ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ಹಿಂಡಿ 
ರಸವನ್ನು ತೆಗೆದು ಒಂದು ಟೀಸ್ಪೂನ್‌ ಬೆಳಿಗ್ಗೆ, ಒಂದು 
ಟೀಸ್ಪೂನ್‌ ಸಂಜೆ ಕುಡಿಯಬೇಕು. 
ರಕ್ತಸ್ರಾವ: ದಾಸವಾಳೆಯ ಬೇರು, ತೊಗಟೆ, ಎಲೆ ಹಾಗೂ 
ಹೂವು ಇವುಗಳನ್ನು ೧೦ ಗ್ರಾಂನಂತೆ ತೆಗೆದು ಕಷಾಯ 
ಮಾಡಿ ಬೆಳಿಗ್ಗೆ ಸಂಜೆ ಸೇವಿಸುವುದರಿಂದ ಮಹಿಳೆಯರಲ್ಲಿನ 
ಕಾಣಿಸುವ ಮುಟ್ಟಿನ ರಕ್ತಸ್ರಾವ ಕಡಿಮೆಯಾಗುತ್ತದೆ. 
ದಾಸವಾಳ ಪಂಚಕಷಾಯ : ಮಕ್ಕಳಲ್ಲಿ ಕಾಣಿಸುವ ಕಜ್ಜಿ 
ಹಾಗೂ ಇತರ ಚರ್ಮರೋಗಗಳಿಗೆ ದಾಸವಾಳ ಪಂಚಕಷಾಯ 
ತ್ತಮ ಔಷಧಿಯಾಗಿದೆ. ಇದರ ನಿರಂತರ ಸೇವನೆಯಿಂದ 


ರಕ್ತ ಶುದ್ದಿಯುಂಟಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೩ 


೧೦. ದಾಳಿಂಬೆ 


ಹೃದಯದ ಆಕೃತಿಯಲ್ಲಿರುವ ಸುಂದರವಾದ ದಾಳಿಂಬೆ ಹಣ್ಣು 
ಗಳು ಎಲ್ಲರ ಮನಸೆಳೆಯುವಂತಹುದು. ಭಾರತದಾದ್ಯಂತ ಬೆಳೆಯುವ 
ಗಿಡವಾಗಿದೆ. ಬುಡದಿಂದಲೇ ಕವಲುಗಳು ಒಡೆದು ದಟ್ಟವಾಗಿ ಬೆಳೆ 
ಯುವ ಸಣ್ಣಮರ ಹಾಗೂ ಕುರುಚಲುಗಿಡ ಇದೆರಡರ ಮಧ್ಯೆ ಇದೆ. 
ಸಣ್ಣ ರೆಂಬೆಗಳ ತುದಿಗಳಲ್ಲಿ ಹೂವುಗಳು ಕಾಣಿಸಿಕೊಳ್ಳುತ್ತದೆ. ಹೂಗಳು 
ಗಾತ್ರದಲ್ಲಿ ದೊಡ್ಡದಾಗಿದ್ದು ನೋಡಲು ಸುಂದರವಾಗಿದೆ. ಆದರೆ ಇದಕ್ಕೆ 
ಸುಗಂಧವಿಲ್ಲ. ಹಣ್ಣಿನ ಸಿಪ್ಪೆಯು ದಪ್ಪವಾಗಿದ್ದು, ಬೂದು ಕೆಂಪುಬಣ್ಣ 
ವಾಗಿದೆ. ಹಣ್ಣಿನ ಒಳಭಾಗದಲ್ಲಿ ಸಾಕಷ್ಟು ಬೀಜಗಳು ಇರುತ್ತವೆ. ಈ 
ಬೀಜಗಳು ಮಾಂಸಲವಾದ ಹಣ್ಣಿನಿಂದ ಆವೃತವಾಗಿರುತ್ತದೆ. 

ದಾಳಿಂಬೆ ಹಣ್ಣುಗಳು ಪ್ರೊಟೀನ್‌, ಮೆಗ್ನಿಷಿಯಂ, ಕ್ಕಾಲ್ಸಿಯಂ 
ಹಾಗೂ ಸಿ ಜೀವಸತ್ವದಿಂದ ಕೂಡಿದೆ. ದಾಳಿಂಬೆ ಹಣ್ಣು ಹೊಟ್ಟೆಹುಳು 
ಗಳನ್ನು ನಾಶಪಡಿಸುತ್ತದೆ. ಪಚನಕ್ರಿಯೆಯನ್ನು ತ್ವರಿತಪಡಿಸಿ, ಬಾಯಾ 
ರಿಕೆಯನ್ನು ಶಮನ ಮಾಡುತ್ತದೆ. ವಾಂತಿ, ಅತಿಸಾರ ಭೇದಿಗಳಿಗೆ ಉತ್ತಮ 
ಔಷಧಿಯಾಗಿದೆ. ಬೇರು, ಕಾಂಡ, ಎಲೆ, ಹೂವು, ಕಾಯಿಗಳನ್ನು ಔಷಧಿ 
ಯಾಗಿ ಬಳಸಲಾಗುತ್ತಿದೆ. 


ಕಲವು ಔಷಧ ಪ್ರಯೋಗಗಳು : 


೧. ಬೇದಿ: ದಾಳಿಂಬೆಯ ಎಲ್ಲಾ ಭಾಗಗಳು ಭೇದಿಗೆ ಪರಿಣಾಮ 
ಕಾರಿಯಾದ ಔಷಧಿಯಾಗಿದೆ. ಬೇರು, ಹಣ್ಣಿನ ಸಿಪ್ಪೆ, ಹೂವು, 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೪ 


ಚಿಗುರು ಹಾಗೂ ಎಲೆ ಇವುಗಳಲ್ಲಿ ಯಾವುದಾದರೊಂದನ್ನು 
ಷಾಯಮಾಡಿ ಸ್ವಲ್ಪ ಸೈಂಧವ ಲವಣ ಅಥವಾ ಜೇನುತುಪ್ಪ 
ಮಿಶ್ರಣಮಾಡಿ ಕೊಡುವುದರಿಂದ ಎಂತಹ ಭೇದಿಯೂ 
ಶಮಿಸುತ್ತದೆ. 
ದಾಳಿಂಬೆ ಹಣ್ಣಿನ ರಸದೊಂದಿಗೆ ಜೇನುತುಪ್ಪ ಅಥವಾಸಕ್ಕರೆ 
ಸೇರಿಸಿ ಸೇವಿಸುವುದು ರಕ್ತ ಭೇದಿಗೆ ಉತ್ತಮ ಔಷಧಿ. 
ರಕ್ತಭೇದಿ : ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ 
ಮಾಡಿ ಹಸುವಿನ ತುಪ್ಪದೊಂದಿಗೆ ಮಿಶ್ರಣಮಾಡಿ ನೆಲ್ಲಿಕಾಯಿ 
ಗಾತ್ರದ ಮಾತ್ರೆಗಳನ್ನು ಮಾಡಿ ದಿವಸಕ್ಕೆ ಮೂರು ಮಾತ್ರೆ 
ಯಲ್ಲಿ ೭ ರಿಂದ ೨೧ ದಿವಸಗಳವರೆಗೆ ಸೇವಿಸುವುದರಿಂದ 
ರಕ್ತಭೇದಿಯು ಶಮಿಸುತ್ತದೆ. 
ದಾಳಿಂಬೆಯ ಎಳೆಕಾಯಿಯನ್ನು ಅಥವಾ ಹಣ್ಣಿನ ಸಿಪ್ಪೆ 
ಯನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯೊಂದಿಗೆ ದಿವಸಕ್ಕೆ ೨ 
ಸಲ ತೆಗೆದುಕೊಳ್ಳುವುದರಿಂದ ರಕ್ತಭೇದಿ ಕಡಿಮೆಯಾಗುತ್ತದೆ. 
ಪಿತ್ತ: ದಾಳಿಂಬೆ ಹಣ್ಣಿನ ಸೇವನೆಯಿಂದ ಪಿತ್ತ ಶಮನವಾಗು 
ತ್ತದೆ ಹಾಗೂ ರಕ್ತಶುದ್ದಿಯಾಗುತ್ತದೆ. 
ಹೊಟ್ಟೆಹುಳು: ದಾಳಿಂಬೆಯ ಬೇರಿನ ಕಷಾಯಮಾಡಿ ೧೦೦ 
ಮಿಲಿಯಂತೆ ಬೆಳಿಗ್ಗೆ ಹಾಗೂ ಸಂಜೆ ೩ ದಿವಸಗಳವರೆಗೆ 
ಸೇವಿಸುವುದರಿಂದ ಹೊಟ್ಟೆಹುಳುಗಳು ಶಮಿಸುತ್ತವೆ. 
ಮದ್ಯದ ಆಮಲು ಇಳಿಯಲು : ದಾಳಿಂಬೆ ಕಾಯಿಯನ್ನು 
ಜಜ್ಜಿ ಅದರೊಂದಿಗೆ ಬೆಲ್ಲ ಮಿಶ್ರಣಮಾಡಿ ೩ ಗ್ರಾಂನಿಂದ 
೬ ಗ್ರಾಂವರೆಗೆ ದಿವಸಕ್ಕೆ ಮೂರು ಬಾರಿಯಂತೆ ಸೇವಿಸುವುದ 
ರಿಂದ ಅಮಿತವಾದ ಮದ್ಯದ ಸೇವನೆಯಿಂದ ಉಂಟಾಗುವ 
ಅಮಲು, ವಾಂತಿ, ಭೇದಿ ಮುಂತಾದವುಗಳು ಶಮನವಾಗುವುದು. 


ನನ್ನ ಪ್ರೀತಿಯ ಔಷಧಿ ಗಿಡಗಳು -... ೨೫ 


೧೧. ದೊಡ್ಡಿಹತ್ರೆ 


ದೊಡ್ಡಿಪತ್ರೆ, ಸಾಂಬಾರುಬಳ್ಳಿ, ಕಪೂರ್ವರವಲ್ಲಿ ಮುಂತಾದ 
ಹೆಸರುಗಳಿಂದ ಕರೆಯಲ್ಪಡುವ ಈ ಗಿಡವು ಸುಮಾರು ೨ ರಿಂದ ೩ 
ಅಡಿ ಎತ್ತರಕ್ಕೆ ಬೆಳೆಯುವ ಪೊದೆಯಂತಿರುವ ಗಿಡವಾಗಿದೆ. ತೇವಾಂಶ 
ವಿರುವ ಮರಳಿನಿಂದ ಕೂಡಿದ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯು 
ತ್ತದೆ. ಈ ಮೂಲಿಕೆಯನ್ನು ಅಲಂಕಾರಿಕ ಹಾಗೂ ಔಷಧಿಯ ಗಿಡವಾಗಿ 
ಬೆಳೆಸಲಾಗುತ್ತಿದೆ. ಎಲೆಗಳು ಹಾಗೂ ಕಾಂಡಗಳು ರಸಭರಿತವಾಗಿ ದಪ್ಪ 
ವಾಗಿರುತ್ತದೆ. ಎಲೆ ಹಾಗೂ ಕಾಂಡವು ರೋಮಗಳಿಂದ ಕೂಡಿದೆ. ಗಿಡ 
ದಿಂದ ಸುವಾಸನೆಯು ಹೊಮ್ಮುತ್ತಿರುತ್ತದೆ. ಇದನ್ನು ಚಟ್ನಿಯಾಗಿ 
ಹಾಗೂ ಸಾಂಬಾರನ್ನಾಗಿ ಬಳಸಲಾಗುತ್ತಿದೆ. 

ಇದು ಮೂತ್ರಕೋಶವನ್ನು ಶುದ್ಧಗೊಳಿಸುತ್ತದೆ. ಮಹಿಳೆಯರ 
ಯೋನಿಸ್ರಾವವನ್ನು ತಡೆಗಟ್ಟುತ್ತದೆ. ಎಲೆಯ ರಸವು ಮಕ್ಕಳಲ್ಲಿ ಕಾಣಿಸುವ 
ಜ್ವರ, ಕೆಮ್ಮು, ಶೀತ, ಹೊಟ್ಟೆನೋವುಗಳನ್ನು ನಿವಾರಿಸುತ್ತದೆ. ಪಚನ 
ಕ್ರಿಯೆಯನ್ನು ಹೆಚ್ಚಿಸುತ್ತದೆ. 


ಕಲವು ಔಷಧ ಪ್ರಯೋಗಗಳು : 
೧. ಕೆಮ್ಮು ಮತ್ತು ಕಫ : ದೊಡ್ಡಿಪತ್ರೆಯ ಶುದ್ದವಾದ ಎಲೆ 
ಗಳನ್ನು ಕಿತ್ತು ಒಲೆಯ ಬಿಸಿಯಾದ ಬೂದಿಯಲ್ಲಿ ಹಾಕಿ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೬ 


ಬಿಸಿ ಮಾಡಿದ ನಂತರ ತೆಗೆದು ಚೆನ್ನಾಗಿ ಹಿಂಡಿ ಎರಡು 
ಸ್ಪೂನ್‌ ರಸದೊಂದಿಗೆ ಎರಡು ಸ್ಪೂನ್‌ ಜೇನುತುಪ್ಪವನ್ನು 
ಮಿಶ್ರಣಮಾಡಿ ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳ ಕಫ 
ಹಾಗೂ ಕೆಮ್ಮು ನಿವಾರಣೆಯಾಗುತ್ತದೆ. 

. ಪೈತ (ಅಲರ್ಜಿ) : ದೊಡ್ಡಿಪತ್ರೆ ಎಲೆಯ ರಸವನ್ನು 
ಶರೀರದ ಮೇಲೆ ಲೇಪಿಸುವುದರಿಂದ ಪೈತವು ಶಮನವಾಗುತ್ತದೆ. 
ಅಜೀರ್ಣತೆ ಮತ್ತು ಕೆಮ್ಮು : ದೊಡ್ಡಿಪತ್ರೆಯ ಒಂದೆರಡು 
ಎಲೆಗಳಿಗೆ ಒಂದು ಚಿಟಿಕಿ ಉಪ್ಪು ಸೇರಿಸಿ ದಿನಕ್ಕೆ ಮೂರು, 
ನಾಲ್ಕು ಬಾರಿ ಸೇವಿಸುವುದರಿಂದ ಅಜೀರ್ಣತೆ ಮತ್ತು 
ಕೆಮ್ಮು ಕಡಿಮೆಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೭ 


೧೨. ನಿಂಬೆ ಗಿಡ 


ಪೂಜೆ, ಅಡುಗೆ, ಔಷಧ, ಸೌಂದರ್ಯ ವರ್ಧಕಗಳು ಮತ್ತು 
ತಂಪಾದ ಪಾನೀಯಗಳಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸುವ ಒಂದು 
ವಿಶಿಷ್ಟ ಪದಾರ್ಥವೇ ನಿಂಬೆ. ನಿಂಬೆ ಎಲ್ಲರಿಗೂ ಸುಪರಿಚಿತವಾದ ಹಣ್ಣು. 
ಅಡುಗೆ ಕೋಣೆಗಳಲ್ಲಿ ಔಷಧ ನಿರ್ಮಾಣ ಶಾಲೆಗಳಲ್ಲಿ ಸು ನಳನನ್ನು 
ಬೀರುವ ನಿಂಬೆಯೂ ಜನಪ್ರಿಯವಾಗಿದೆ. “ನಿಂಬೆ ಜ್ಯೂಸ್‌ ಪ್ರಸಿದ್ದ 
ವಾದ ಒಂದು ಪಾನೀಯವಾಗಿದೆ. ಗಿಡಮೂಲಿಕಾ ಔಷಧಿಯ ಕ್ಷೇತ್ರದಲ್ಲಿ 
ಹಾಗೂ ಆಯುರ್ವೇದದಲ್ಲಿ ಅನೇಕ ಔಷಧಿಗಳನ್ನು ನಿಂಬೆಯ ರಸದಲ್ಲಿ 
ಸೇವಿಸಲು ನಿರ್ದೇಶಿಸಲಾಗಿದೆ. 

ಸುಮಾರು ಎರಡಿಂದ ಎರಡುವರೆ ಮೀಟರ್‌ನಷ್ಟು ಎತ್ತರದಲ್ಲಿ 
ಬೆಳೆಯುವ ಈ ಗಿಡವು ಬುಡದಿಂದ ರೆಂಬೆಗಳು ಹೊಡೆದು ಸಣ್ಣ ಪೂದೆ 
ಯಂತೆ ಬೆಳೆಯುತ್ತದೆ. ಈ ಗಿಡದ ತುಂಬೆಲ್ಲಾ ಗುಂಡು ಸೂಜಿಯಂತಿ 
ರುವ ಮುಳ್ಳುಗಳಿಂದ ಕೂಡಿರುತ್ತದೆ. ಎಲೆಗಳು ಸುಗಂಧದಿಂದ ಕೂಡಿರು 
ತ್ತದೆ. ಹೂಗಳು ಬಿಳಿಯದಾಗಿರುತ್ತದೆ. 

ನಿಂಬೆ ಹಣ್ಣಿನಲ್ಲಿ ಸಿ ಹಾಗೂ ಬಿ ಜೀವಸತ್ವಗಳು ಸಮೃದ್ಧವಾಗಿ 
ಅಡಕವಾಗಿದೆ. ನಿಂಬೆಯಲ್ಲಿರುವ ಸಿಟ್ರೆಕ್‌ ಆಮ್ಲಕ್ಕೆ ರೋಗ ನಿರೋಧಕ 
ಶಕ್ತಿಯಿದೆ. ಇದು ಪಚನಕ್ರಿಯೆಯನ್ನು ಸರಿಪಡಿಸುತ್ತದೆ. ಸಿ ಜೀವಸತ } 
ಸಮೃದ್ಧವಾಗಿ ಅಡಗಿರುವುದರಿಂದ ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೮ 


ಕೆಲವು ಔಷಧ ಪ್ರಯೋಗಗಳು : 


೧ಿ. 


ತಲೆನೋವು: ಒಂದು ಲೋಟ ಟೀ ಡಿಕಾಕ್ಷನ್‌ಯೊಂದಿಗೆ 
ಒಂದು ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಕುಡಿಯುವುದ 
ರಿಂದ ತಲೆನೋವು ಕಡಿಮೆಯಾಗುತ್ತದೆ. 

ಸ್ವರ ಭಂಗ : ಒಂದು ನಿಂಬೆ ಹಣ್ಣಿನ ರಸದೊಂದಿಗೆ ಸಮ 
ಪ್ರಮಾಣ ಶುಂಠಿ ರಸ ಅಥವಾ ಈರುಳ್ಳಿಯ ರಸವನ್ನು 
ಮಿಶ್ರಣಮಾಡಿ ಅಷ್ಟೇ ಪ್ರಮಾಣ ಜೇನುತುಪ್ಪ ಅಥವಾ 
ಕಲ್ಲುಸಕ್ಕರೆ ಸೇರಿಸಿ ಆಗಾಗ ಸ್ವಲ್ಪ ಸ್ವಲ್ಪ ಚಪ್ಪರಿಸಿ ಕುಡಿಯು 
ವುದರಿಂದ ಸ್ವರ ಸರಿಯಾಗುತ್ತದೆ. ಪ್ರತ್ಯೇಕವಾಗಿ ಹಾಡುವುದ 
ರಿಂದ ಅಥವಾ ಹೆಚ್ಚು ಸಮಯ ಭಾಷಣ ಮಾಡುವುದರಿಂದ 
ಸ್ವರ ಭಂಗವಾದವರಿಗೆ ಇದು ಒಳ್ಳೆಯ ಔಷಧಿ. 
ಅಜೀರ್ಣತೆ : ಶುಂಠಿಯ ರಸ ೩೦ ಮೀ.ಲಿ., ನಿಂಬೆ ರಸ 
೩೦ ಮೀ.ಲಿ.ಯೊಂದಿಗೆ ಕಲ್ಲುಸಕ್ಕರೆ ಅಥವಾ ಜೇನುತುಪ್ಪ 
ಸೇರಿಸಿ ಕುಡಿಯುವುದರಿಂದ ಅಜೀರ್ಣತೆ ಶಮನವಾಗುತ್ತದೆ. 
ಮೊಡವೆ : ನಿಂಬೆಯ ರಸವನ್ನು ಹಚ್ಚಿ ಉಗುರುಬೆಚ್ಚನೆ 
ನೀರಿನಲ್ಲಿ ಆಗಾಗ ಮುಖತೊಳೆಯುವುದರಿಂದ ಮೊಡವೆಯು 
ಕಡಿಮೆಯಾಗಿ ಮುಖ ಕಾಂತಿಯು ಹೆಚ್ಚಾಗುತ್ತದೆ. 
ಮುಖಕಾಂತಿ : ಒಂದು ಚಮಚ ಹಾಲಿನ ಕೆನೆ, ಒಂದು 
ಚಮಚ ನಿಂಬೆ ರಸ ಹಾಗೂ ಹಸುವಿನ ತುಪ್ಪ ಅರ್ಧ 
ಚಮಚ ಇವುಗಳನ್ನು ಮಿಶ್ರಣಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ 
ಸಮಯದ ನಂತರ ಮಸಾಜ್‌ ಮಾಡಿ ೧೫ ನಿಮಿಷಗಳ ನಂತರ 
ಮುಖತೊಳೆಯುವುದರಿಂದ ಮುಖಕಾಂತಿಯು ಹೆಚ್ಚಾಗುತ್ತದೆ. 
ಅರ್ಧ ನಿಂಬೆ ಹಣ್ಣಿನ ರಸವನ್ನು ಒಂದು ಗ್ಲಾಸ್‌ ಬಿಸಿನೀರಿ 
ನೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿಹೊಟ್ಟೆಗೆ ಕುಡಿಯುವುದ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೨೯ 

ರಿಂದ ಮುಖಕಾಂತಿಯು ಹೆಚ್ಚಾಗುತ್ತದೆ ಮತ್ತು ಕಣ್ಣುಗಳು 
ಹೊಳೆಯುತ್ತವೆ. 

ತುಟಿಯ ಸೌಂದರ್ಯ : ನಿಂಬೆ ರಸದಲ್ಲಿ ರಕ್ತಚಂದನ 
(ಕೆಂಪು ಗಂಧ) ತೇದು ರಾತ್ರಿ ಮಲಗುವಾಗ ತುಟಿಗಳಿಗೆ 
ಲೇಪಿಸುವುದರಿಂದ ತುಟಿಯ ಕೆಂಪುಬಣ್ಣವು ಹೆಚ್ಚಾಗುತ್ತದೆ. 
ಈ ಚಿಕಿತ್ಸೆಯು ಸ್ವಲ್ಪ ದಿವಸಗಳು ನಿರಂತರವಾಗಿ ಮಾಡಬೇಕು. 
ಹಲ್ಲಿನ ತೊಂದರೆ : ನಿಮ್ಮ ಹಲ್ಲುಗಳ ಮುಂಭಾಗದ 
ಸೌಂದರ್ಯ ಕುಂದಿದರೆ ಅದರ ಬಗ್ಗೆ ಚಿಂತಿಸಬೇಡಿ. 
ಇಗೋ ಒಂದು ಸುಲಭ ವಿಧಾನವಿದೆ. ತೆಂಗಿನ ಚಿಪ್ಪಿನ ಇದ್ದಿಲಿ 
ನೊಂದಿಗೆ ನಿಂಬೆ ರಸ ಸೇರಿಸಿ ಹಲ್ಲುಜ್ಜುವುದರಿಂದ ಹಲ್ಲು 
ಗಳ ಕಲೆಗಳು ಹೊರಟು ಹೋಗಿ ಪಳ ಪಳ ಹೊಳೆಯುತ್ತವೆ. 
ವಸಡಿನ ಸಮಸ್ಯೆ : ವಸಡಿನಿಂದ ರಕ್ತ ಬರುವುದು, 
ಬಾಯಿಯ ದುರ್ಗಂಧವಿರುವವರು ನಿಂಬೆ ಹಣ್ಣಿನ 
ರಸವನ್ನು ನೀರಿನಲ್ಲಿ ಮಿಶ್ರಣಮಾಡಿ ಆಗಾಗ ಕುಡಿಯುವುದ 
ರಿಂದ, ಸ್ವಲ್ಪ ಸಮಯ ಬಾಯಿಯಲ್ಲಿ ತುಂಬಿಸಿಡುವುದ 
ರಿಂದ ಕಡಿಮೆಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ..-- ೩೦ 


೧೩. ನುಗ್ಗೆ ಮರ 


ಭಾರತದಾದ್ಯಂತ ಬೆಳೆಯುವ ಒಂದು ಔಷಧಿಯ ಮರವಾಗಿದೆ. 
ಅನೇಕರಿಗೆ ಇದರ ಔಷಧಿಯ ಗುಣ ತಿಳಿಯದಿದ್ದರೂ ಮಾರುಕಟ್ಟೆಯಲ್ಲಿ 
ಇದಕ್ಕೆ ಬೇಡಿಕೆಯಿದೆ. ಕಾರಣ ಇದೊಂದು ಒಳ್ಳೆಯ ತರಕಾರಿಯಾಗಿದೆ. 
ಇದರ ಎಲೆ, ಹೂ ಮತ್ತು ಕಾಯಿಗಳನ್ನು ತರಕಾರಿಯಾಗಿ ಬಳಸುತ್ತಾ ರೆ. 


ಇದು ಸುಮಾರು ೮ ರಿಂದ ೧೦ ಮೀಟರ್‌ ಎತ್ತರ ಬೆಳೆಯುತ್ತದೆ. 
ಇದರ ಕಾಯಿಗಳು ಸುಮಾರು ೨೫ ರಿಂದ ೩೦ ಸೆಂ.ಮೀ. ಉದ್ದ 
ಬರಬಹುದು. ಇದರ ಕಾಂಡವು ಪೊಳ್ಳು ಮರವಾಗಿದೆ. ಹೂವುಗಳು 
ಗೊಂಚಲುಗಳಾಗಿ ಬೆಳೆಯುತ್ತವೆ. ನುಗ್ಗೆಯಲ್ಲಿ ಜೀವಸತ್ವ ಎ ಮತ್ತು 
ಸಿ ಹೇರಳವಾಗಿದೆ. 


ನುಗ್ಗೆಯ ಎಲೆಗೆ ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಶಕ್ತಿಯಿದೆ. 
ಬಾವು ಮತ್ತು ನೋವನ್ನು ನಿವಾರಿಸುವ ಶಕ್ತಿಯು ಇದಕ್ಕೆ ಇದೆ. 
ಹೊಟ್ಟೆಹುಳನ್ನು ನಾಶಪಡಿಸಲು ಗಾಯ ವಾಸಿಮಾಡಲು ನುಗ್ಗೆಗೆ ಇರುವ 
ಶಕ್ತಿಯು ಪ್ರಸಿದ್ದವಾಗಿದೆ. ನುಗ್ಗೆಯ ಕಾಯಿಯ ಸೇವನೆಯಿಂದ ವೀರ್ಯ 
ವೃದ್ದಿ ಹಾಗೂ ಶರೀರ ಪುಷ್ಠಿ ಉಂಟಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೧ 


ಕಲವು ಔಷಧ ಪ್ರಯೋಗಗಳು : 

೧. ಹೊಡೆತದ ಬಾವು: ಅಪಘಾತಗಳು ಉಂಟಾದಾಗ ಅಥವಾ 
ಬಿದ್ದಾಗ ಮಾಂಸಖಂಡಗಳಿಗೆ ಮತ್ತು ರಕ್ತನಾಳಗಳಿಗೆ 
ಪೆಟ್ಟಾಗಿ ಬಾವು ಉಂಟಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ 
ಬಾವು ಕಡಿಮೆಯಾಗಿ ರಕ್ತಸಂಚಾರ ಸುಗಮವಾಗಲು 
ನುಗ್ಗೆಯು ಉತ್ತಮ ಔಷಧಿಯಾಗಿದೆ. 

ಎ) ನುಗ್ಗೆ ತೊಗಟೆಯನ್ನು ಕಡಿದು ಮೃದುವಾದ ಭಾಗ 
ವನ್ನು ಚೆನ್ನಾಗಿ ಅರೆದು ಕೋಳಿಮೊಟ್ಟೆಯ ಬಿಳಿ 
ಯೊಂದಿಗೆ ಬಾವುವಿರುವ ಪ್ರದೇಶದಲ್ಲಿ ಲೇಪಿಸು 
ವುದರಿಂದ ಬಾವು ಕಡಿಮೆಯಾಗುತ್ತದೆ. 


ಬಿ) ನುಗ್ಗೆಯ ಚಿಗುರೆಲೆಯೊಂದಿಗೆ ಸಾಸಿವೆಯನ್ನು ಬೆರೆಸಿ 
ಇವೆರಡನ್ನು ಚೆನ್ನಾಗಿ ಅರೆದು ಪೇಸ್ಟ್‌ ಮಾಡಿ ಬಾವು 
ವಿರುವ ಪ್ರದೇಶಗಳಿಗೆ ಲೇಪಿಸುವುದರಿಂದ ಬಾವು 
ಶಮನವಾಗುತ್ತದೆ. 


೨. ಬಿ.ಪಿ. (ಅಧಿಕ ರಕ್ತದ ಒತ್ತಡ) 

ಎ) ಅಧಿಕ ರಕ್ತದ ಒತ್ತಡವಿರುವವರಿಗೆ ನುಗ್ಗೆಯು 
ಒಂದು ವರದಾನವಾಗಿದೆ. ನುಗ್ಗೆಯ ಎಲೆಕಾಯಿ 
ಗಳಿಂದ ತಯಾರಿಸಿದ ಪಲ್ಕದ ಸೇವನೆಯಿಂದ ರಕ್ತದ 
ಒತ್ತಡ ಕಡಿಮೆ ಮಾಡಲು ಸಹಾಯಕವಾಗಿದೆ. 
ರಕ್ತದ ಒತ್ತಡ ವಿಪರೀತವಾಗಿ ಜಾಸ್ತಿಯಾದಾಗ 
ನುಗ್ಗೆ ಎಲೆಯ ರಸ ೩೦ ಮಿಲಿಯಷ್ಟು ಕುಡಿಯು 
ವುದರಿಂದ ನಿಯಂತ್ರಣಕ್ಕೆ ಬರುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೩೨ 


ಬಿ) ನುಗ್ಗೆಯ ಎಲೆಯನ್ನು ೩ ರಿಂದ ೬ ಗ್ರಾಂವರೆಗೆ ದಿವಸಕ್ಕೆ 
ಮೂರು ಹೊತ್ತಿನಲ್ಲಿ ಪ್ರತಿದಿವಸ ಸೇವಿಸುವುದರಿಂದ 
ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. 
ಶೀಘ್ರ ವೀಯಸ್ಕಲನ : ನುಗ್ಗೆಯ ಬಲಿತ ಬೀಜಗಳ ಸಿಪ್ಪೆ 
ತೆಗೆದು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಒಂದು ಟೀ ಸ್ಪೂನ್‌ 
ಪುಡಿಗೆ ಒಂದು ಟೀ ಸ್ಪೂನ್‌ ತುಪ್ಪವನ್ನು ಮಿಶ್ರಣಮಾಡಿ 
ಪ್ರತಿದಿವಸ ಸೇವಿಸುವುದರಿಂದ ಮತ್ತು ಪ್ರತಿದಿವಸ ನುಗ್ಗೆಯ 
ಎಲೆಕಾಯಿಗಳಿಂದ ತಯಾರಿಸಿದ ಪಲ್ಮೆ ಸಾರುಗಳನ್ನು 
ಸೇವಿಸುವುದರಿಂದ ಪುರುಷರಲ್ಲಿ ಕಂಡುಬರುವ ಶೀಘ್ರ 
ವೀರ್ಯಸ್ಮಲನ ಸಮಸ್ಯೆಯು ಪರಿಹಾರವಾಗುವುದು. 
ಮಲಬದ್ದತೆ : ನುಗ್ಗೆಯ ಮರದಲ್ಲಿ ಉಂಟಾಗುವ 
ಅಂಟನ್ನು ಶೇಖರಿಸಿ ರಾತ್ರಿ ಒಂದು ಸ್ಪೂನ್‌ ಅಂಟನ್ನು 
ಒಂದು ಲೋಟ ನೀರಿನಲ್ಲಿ ಹಾಕಿಡಬೇಕು. ಬೆಳಿಗ್ಗೆ ಸೋಸಿ 
ಅದರೊಂದಿಗೆ ಸ್ವಲ್ಪ ಜೇನುತುಪ್ಪ ಅಥವಾ ಕಲ್ಲುಸಕ್ಕರೆ 
ಯನ್ನು ಮಿಶ್ರಣಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದ 
ರಿಂದ ಮಲಬದ್ದತೆಯು ಕಡಿಮೆಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೩ 


೧೪. ಪುನರ್ನವ 


""ಪುನರ್ನವ'' ಎಂಬ ಈ ಗಿಡವು ವಿವಿಧ ಪ್ರದೇಶಗಳಲ್ಲಿ ಅಡುಕ 
ಪುಟ್ಟಿನ ಗಿಡ, ಕೊಮ್ಮೆ ಗಿಡ ಮುಂತಾಗಿ ಕರೆಯಲ್ಪಡುತ್ತದೆ. ಈ ಗಿಡವು 
ಬೀಳು ಭೂಮಿ, ರಸ್ತೆ ಯ ಬದಿಗಳು, ಹುಲ್ಲುಗಾವಲು ಮತ್ತು ಮೈದಾನ 
ಪ್ರದೇಶಗಳಲ್ಲಿ ನೆಲದ ಮೇಲೆ ಹರಡಿದಂತೆ ಬೆಳೆಯುತ್ತದೆ. ಕಾಂಡವು 
ದುಂಡಾಗಿದ್ದು, ಎಲೆಗಳಿಗೆ ಹೃದಯದ ಆಕೃತಿಯಿದೆ. ಕಾಂಡದ ಬಣ್ಣದ 
ಆಧಾರದ ಮೇಲೆ ಬಿಳಿ ಪ್ರನರ್ನವ ಹಾಗೂ ಕೆಂಪು ಪುನರ್ನವ ಎಂಬು 
ದಾಗಿ ಎರಡು ರೀತಿಗಳಿವೆ. ಎರಡು ಜಾತಿಗಳೂ ಕೂಡಾ ಔಷಧಿಗೆ 
ಯೋಗ್ಯವಾಗಿದೆ. 

ಹೃದಯವನ್ನು, ಮೂತ್ರಕೋಶವನ್ನು ಬಲಪಡಿಸಿ ಉತ್ತೇಜನ 
ನೀಡುವ ಗಿಡವಾಗಿದೆ ಇದು. 


ಕಲವು ಔಷಧ ಪ್ರಯೋಗಗಳು : 
೧. ಕಣ್ಣು ರೆಪ್ಪೆಗಳು ಊದುವಿಕೆ : ಕಿಡ್ನಿಯ ಪ್ರಕ್ರಿಯೆಯಲ್ಲಿ 


ಏರುಪೇರುಗಳು ಉಂಟಾಗುವಾಗ ಕಣ್ಣಿನ ರೆಪ್ಪೆಗಳಲ್ಲಿ 
ನೀರು ತುಂಬಿಕೊಂಡು ಊದಿಕೊಳ್ಳುತ್ತದೆ. ಈ ರೋಗದ 


ಶಮನಕ್ಕೆ ಪುನರ್ನವ ಗಿಡವನ್ನು ಸಮೂಲವಾಗಿ ಜಜ್ಜಿ ರಸ 


ನನ್ನ ಪ್ರೀತಿಯ ಔಷಧಿ ಗಿಡಗಳು -- 


ತೆಗೆದು ೧೫ ಮೀಲಿಯಂತೆ ಬೆಳಿಗ್ಗೆ ಹಾಗೂ ಸಂಜೆ ಸೇವಿಸು 

ವುದರಿಂದ ಕಡಿಮೆಯಾಗುತ್ತದೆ. 

. ಹೃದಯದ ಶಕ್ತಿಗೆ : ಪುನರ್ನವ ಗಿಡವೂ ಹೃದಯಕ್ಕೆ 

ಶಕ್ತಿಯನ್ನು, ಉತ್ತೆ ಜನವನ್ನು ನೀಡುತ್ತದೆ. ಹೃದಯದ 

ಸಮಸ್ಯೆ ಯಿರುವವರು ಈ ಗಿಡವನ್ನು ಸೇವಿಸುವುದು 

ಒಳ್ಳೆಯದು. ಅನೇಕ ರೀತಿಯಲ್ಲಿ ಈ ಗಿಡವನ್ನು ಸೇವಿಸಬಹುದು. 

ಎ) ಪುನರ್ನವದ ಎಲೆಯನ್ನು ಇತರ ಸೊಪ್ಪಿನೊಂದಿಗೆ 
ಪಲ್ಕವಾಗಿ ಸೇವಿಸುವುದು. 

ಬಿ) ಎಲೆಯನ್ನು ಕುದಿಸಿ ಆರಿಸಿದ ನೀರನ್ನು ಕುಡಿಯು 
ವುದು. ' | 

ಸಿ) : ಎಲೆಯಿಂದ ಸೂಪನ್ನು ತಯಾರಿಸಿ ಹಸರರ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೫ 


ಕ್‌ 
೧೫. ಬಿಲ್ವಹತ್ರೆ 


ಬಿಲ್ವಪತ್ರೆಯು ಶಿವನಿಗೆ ಪ್ರಿಯವಾದ ಮರ ಎಂಬ ನಂಬಿಕೆಯಿದೆ. 
ಆದುದ್ದರಿಂದ ಶಿವನ ದೇವಾಲಯವಿರುವ ಕಡೆಗಳಲ್ಲಿ ಈ ಮರಗಳನ್ನು 
ಬೆಳೆಯಲಾಗುತ್ತದೆ. ಹೀಗೆ ಪುಣ್ಣಮರವೆಂದು ಪರಿಗಣಿಸಲ್ಪಡುವ ಈ 
ವೃಕ್ಷವು ಶಕ್ತಿಯುತವಾದ ವಿಷಹಾರಕವಾಗಿದೆ. ಭಾರತದಾದ್ಕಂತ ಈ 
ಮರವು ಬೆಳೆಯುತ್ತದೆ. ಇದು ಸುಮಾರು ೮ ರಿಂದ ೧೦ ಮೀಟರ್‌ನಷ್ಟು 
ಎತ್ತರ ಬೆಳೆಯುವ ವೃಕ್ಷವಾಗಿದೆ. ಇದರ ರೆಂಬೆಗಳು ಗಟ್ಟಿಯಾದ ಮುಳ್ಳು 
ಗಳಿಂದ ಕೂಡಿದೆ. ಇದರ ಎಲೆಯು ಗೊಂಚಲಿನಂತೆ ಇದ್ದು ಪ್ರತಿ 
ಯೊಂದು ಗೊಂಚಲಿನಲ್ಲೂ ಮೂರು ಮೂರು ಎಲೆಗಳಿರುತ್ತದೆ. ಈ 
ಮರವು ಮೇ-ಜುಲೈ ತಿಂಗಳಿನಲ್ಲಿ ಹೂ ಬಿಡುತ್ತದೆ. ಇದರ ಹೂವು 
ಬೂದು ಮಿಶ್ರಿತ ಹಸಿರು ಬಣ್ಣದಿಂದ ಕೂಡಿದ್ದು ಸುವಾಸನೆಯನ್ನು 
ಹೊಮಿ ಒಸುವಂತದ್ದಾಗಿದೆ. ಬಿಲ್ವ ಪತ್ರೆಯ ಕಾಯಿಗಳು ಅಂಡಾಕಾರ 
ವಾಗಿದ್ದು ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಬಲಿತು ಹಣ್ಣಾದ 
ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ಕಾಯಿಯ ಸಿಪ್ಪೆಯು 
ಗಟ್ಟಿಯಾಗಿರುತ್ತದೆ. ಹಣ್ಣಿನ ತಿರುಳು ಹಳದಿ ಬಣ್ಣದಿಂದ ಕೂಡಿದ್ದು 
ಸಿಹಿಯಾಗಿರುತ್ತದೆ. ಕಫ, ವಾಂತಿ, ನೋವು, ವಿಷ ಇವುಗಳನ್ನು ಶಮನ 
ಮಾಡುತ್ತವೆ. ಹೊಟೆ ಹುಳುಗಳನ್ನು ನಾಶಪಡಿಸುತ್ತದೆ. ಸಕ್ಕರೆ ಕಾಯಿಲೆಗೆ 
ಉತ್ತಮ ಔಷಧಿ. ಇದು ಒಂದು ಉತ್ತಮ ಪಾನೀಯವಾಗಿದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೬ 


ಕೆಲವು ಔಷಧ ಪ್ರಯೋಗಗಳು : 


ಗು 


ತಲೆಯ ಹೊಟ್ಟು : ಹಣ್ಣಾದ ಬಿಲ್ವಪತ್ರೆಯ ಕಾಯಿಯನ್ನು 
ಒಲೆಯ ಬೂದಿಯಲ್ಲಿ ಹಾಕಿ ಬಿಸಿಮಾಡಿ ಹೊಡೆದು ಅದರ 
ತಿರುಳನ್ನು ತಲೆಗೆ ಚೆನ್ನಾಗಿ ಹಚ್ಚಿ ಅರ್ಧ ಅಥವಾ ಒಂದು 
ಘಂಟೆಯ ನಂತರ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು 
ನಿವಾರಣೆಯಾಗುತ್ತದೆ. 


. ಆಮ್ಲ ಪಿತ್ತ : ಬಿಲ್ವಪತ್ರೆಯ ಎಲೆಯ ರಸ ೩೦ ಮೀ.ಲಿ. 


ಯೊಂದಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ೨೧ ದಿವಸಗಳು ಬೆಳಿಗ್ಗೆ 
ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಆಮ್ಲ ಪಿತ್ತದಿಂದ 
ಉಂಟಾಗುವ ಹೊಟ್ಟೆಯ ಉರಿ ಮತ್ತು ನೋವನ್ನು 
ತಡೆಗಟ್ಟಬಹುದು. 


. ಉರಿ ಮೂತ್ರ : ಚೆನ್ನಾಗಿ ಹಣ್ಣಾದ ಬಿಲ್ವಪತ್ರೆಯ ತಿರುಳನ್ನು 


ನೀರಿನಲ್ಲಿ ಮಿಶ್ರಣಮಾಡಿ ನಂತರ ಸೋಸಿ ಅದಕ್ಕೆ ತಕ್ಕಷ್ಟು 
ಸಕ್ಕರೆಯನ್ನು ಹಾಕಿ ಜ್ಯೂಸ್‌ ಮಾಡಿ ಕುಡಿಯುವುದರಿಂದ 
ಉರಿಮೂತ್ರ ಶಮನವಾಗುತ್ತದೆ. ಇದು ಬೇಸಿಗೆಯಲ್ಲಿ ಕುಡಿ 
ಯಲು ಉತ್ತಮವಾದ ಪಾನೀಯವಾಗಿದೆ. ಇದರ ಸೇವನೆಯಿಂದ 
ಶರೀರದ ತಾಪವನ್ನು ಕಾಪಾಡಿಕೊಂಡು ಹೋಗಲು ಹಾಗೂ 
ಸೂರ್ಯಘಾತದಿಂದ ರಕ್ಷಣೆ ಪಡೆಯಲು ಅನುಕೂಲವಾಗಿದೆ. 


. ಕಿವಿನೋವು ಮತ್ತು ಸೋರುವುದು : ಬಿಲ್ವಪತ್ರೆಯ ಎಲೆಯ 


ರಸವನ್ನು ಕೊಬ್ಬರಿಯೆಣ್ಣೆಯಲ್ಲಿ ಕುದಿಸಿ ಆರಿದ ನಂತರ ಶೇಖರಿಸಿ 
ಇಟ್ಟುಕೊಂಡು ಕಿವಿಗೆ ಬಿಡುವುದರಿಂದ ಕಿವಿಸೋರುವುದು 
ಮತ್ತು ಕಿವಿನೋವು ಕಡಿಮೆಯಾಗುತ್ತದೆ. 

ಹುಳಕಡ್ಡಿ : ಬಿಲ್ವಪತ್ರೆ ಮರದ ಬೇರನ್ನು ಹಸುವಿನ ಮೂತ್ರದಲ್ಲಿ 
ತೇದು ಲೇಪಿಸುವುದರಿಂದ ಹುಳಕಡ್ಡಿ (ಇಸಬು) ವಾಸಿಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೭ 


೧೬. ಬೆಟ್ಟದ ನೆಲ್ಲಿ 


ನೆಲ್ಲಿಮರವು ಪ್ರಕೃತಿಯ ವರದಾನವಾಗಿದೆ. ಭಾರತದಾದ್ಯಂತ 
ವಿರುವ ಎಲೆ ಉದುರುವ ವನಗಳಲ್ಲಿ ನೆಲ್ಲಿಮರವು ಕಾಣಿಸಲ್ಪಡುತ್ತದೆ. 
ವಿಟಾಮಿನ್‌ "ಸಿ" ಸಮೃದ್ಧವಾಗಿ ಅಡಕವಾಗಿರುವ ಕಾಯಿಯಾಗಿದೆ. ನೆಲ್ಲಿ 
ಕಾಯಿ ಜೊತೆಗೆ "ಬಿ' ಕಾಂಪ್ಲೆಕ್ಸ್‌, ಕ್ಕಾಲ್ಸಿಯಂ, ಕಬ್ಬಿಣದ ಅಂಶ 
ಮುಂತಾದವು ಹೇರಳವಾಗಿದೆ. ಆಯುರ್ವೇದದಲ್ಲಿ ಇದಕ್ಕೆ ಪ್ರಮುಖ 
ಸ್ಥಾನವಿದೆ. ಮಾರುಕಟ್ಟೆಯಲ್ಲಿ ಪ್ರಸಿದ್ದವಾಗಿರುವ ಚವನ ಪ್ರಾಶ್ಯ ಲೇಹ, 
ತ್ರಿಫಲ ಚೂರ್ಣ, ಆಮ್ಲಕೇಶ ತೈಲ ಇವುಗಳು ನೆಲ್ಲಿಕಾಯಿಯ ಉತ್ಪನ್ನ 
ವಾಗಿದೆ. ಇದು ವಾತ, ಪಿತ್ತ, ಕಫ ದೋಷಗಳನ್ನು ಪರಿಹರಿಸುತ್ತದೆ. 
ಧಾತು ಪುಷ್ಕಿದಾಯಕವಾಗಿದೆ. ರಕ್ತಹೀನತೆ, ಸಕ್ಕರೆ ಕಾಯಿಲೆ, ತಲೆ 
ಕೂದಲು ಉದುರುವಿಕೆ ಮುಂತಾದವುಗಳನ್ನು ಪರಿಹರಿಸುತ್ತದೆ. ಕಣ್ಣಿಗೆ 
ತಂಪು ನೀಡುವುದರೊಂದಿಗೆ ದೃಷ್ಠಿಯನ್ನು ಹೆಚ್ಚಿಸುತ್ತದೆ. ನರನಾಡಿಗಳಿಗೆ 
ಶಕ್ತಿ ನೀಡುವುದರೊಂದಿಗೆ ರುಚಿಯನ್ನು ಪಚನಕ್ರಿಯೆಯನ್ನು ಹೆಚ್ಚಿಸುತ್ತದೆ. 


ಕಲವು ಔಷಧ ಪ್ರಯೋಗಗಳು : 
೧. ತ್ವಚೆಯ ಸೌಂದರ್ಯ : ನೆಲ್ಲಿಕಾಯಿಯನ್ನು ಹಾಕಿ ಕುದಿಸಿ 
ಹಾರಿಸಿದ ನೀರಿನಲ್ಲಿ ನಿರಂತರವಾಗಿ ಸ್ನಾನ ಮಾಡುವುದರಿಂದ 
ತ್ವಚೆಯ ಸೌಂದರ್ಯವು ಹೆಚ್ಚುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೮ 


೨. ಅತಿಸಾರ ಭೇದಿ : ನೆಲ್ಲಿಮರದ ಚಿಗುರೆಯನ್ನು ಅರೆದು, 
ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಮಿಶ್ರಣಮಾಡಿ ಸೇವಿಸು 
ವುದರಿಂದ ಅತಿಸಾರ ಭೇದಿಯು ಶಮನವಾಗುತ್ತದೆ. 

೩. ಆಮ್ಲ ಪಿತ್ತ : ಬೀಜವನ್ನು ಬೇರ್ಪಡಿಸಿದ ೬ ಹಸಿ ನೆಲ್ಲಿ 
ಕಾಯಿಯನ್ನು ಅರೆದು ಒಂದು ಗ್ಲಾಸ್‌ ಹಾಲಿನಲ್ಲಿ ಮಿಶ್ರಣ 
ಮಾಡಿ ದಿವಸ ಎರಡು ಸಲದಂತೆ ಪ್ರತಿದಿವಸ ಸೇವಿಸುವುದ 
ರಿಂದ ಆಮ್ಲ ಪಿತ್ತ ಶಮನವಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೩೯ 


೧೭. ಬೇವಿನ ಮರ 


ಬೇವು ಎಲ್ಲರಿಗೂ ಸುಪರಿಚಿತವಾದ ಮರವಾಗಿದೆ. “ಬೇವು 
ಬೆಲ್ಲ” ಎಂಬ ಪ್ರಯೋಗವು ನಮ್ಮ ಅನುದಿನ ಜೀವನದಲ್ಲಿ ಸುಪರಿಚಿತ 
ವಾಗಿದೆ. ಬೇವು ಪೂಜಾವಸ್ತುವಾಗಿರುವುದರ ಜೊತೆಗೆ ಇದರ ಎಲ್ಲಾ 
ಭಾಗಗಳು ಔಷಧ ಯೋಗ್ಯವಾಗಿದೆ. ಆಯುರ್ವೇದದಲ್ಲಿ ಬೇವಿಗೆ 
ಅಪಾರ ಸ್ಥಾನವಿದೆ. ಭಾರತದ ಎಲ್ಲಾ ಭಾಗಗಳಲ್ಲಿಯೂ ಬೇವು ಬೆಳೆಯು 
ತ್ತದೆ. ರಸ್ತೆಯ ಇಕ್ಕೆಲೆಗಳಲ್ಲಿಯೂ ಮನೆಯ ಸುತ್ತಲೂ ಬೇವನ್ನು ಬೆಳೆಸುತ್ತಾರೆ. 

ಸುಮಾರು ೧೨ ಮೀಟರಿನಷ್ಟು ಎತ್ತರ ಬೆಳೆಯುವ ಈ ಮರವು 
ಮಾರ್ಚ್‌-ಏಪ್ರಿಲ್‌ ತಿಂಗಳಿನಲ್ಲಿ ಗೊಂಚಲು ರೂಪದಲ್ಲಿ ಸಣ್ಣಗಿರುವ 
ಬಿಳಿ ಹೂಗಳನ್ನು ಬಿಡುತ್ತದೆ. ಈ ಮರದ ಎಲೆ, ತೊಗಟೆ, ಬೀಜ ಹಾಗೂ 
ಬೀಜದಿಂದ ತೆಗೆಯುವ ಎಣ್ಣೆ ಔಷಧ ಯೋಗ್ಯವಾಗಿದೆ. 


ಕಲವು ಔಷಧ ಪ್ರಯೋಗಗಳು : 

೧. ಹೊಟ್ಟೆ ಹುಳ : ೧೦ ಮೀ.ಲಿ. ಬೇವಿನ ಎಲೆಯ ರಸ 
ದೊಂದಿಗೆ ೧೦ ಮೀ.ಲಿ. ಜೇನುತುಪ್ಪವನ್ನು ಮಿಶ್ರಮಾಡಿ 
ಬೆಳಿಗ್ಗೆ ಹಾಗೂ ಸಂಜೆ ಮೂರು ದಿವಸಗಳಿಗೆ ಸೇವಿಸುವುದ 
ರಿಂದ ಹೂಟ್ಟೆಹುಳುಗಳು ಶಮನವಾಗುತ್ತದೆ. 


(೨ 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೪೦ 


ಮೊಡವೆ : ಬೇವಿನ ಎಲೆಯೊಂದಿಗೆ ಅರಿಶಿನವನ್ನು ಸೇರಿಸಿ 
ಚೆನ್ನಾಗಿ ಅರೆದು ಪೇಸ್ಟ್‌ ಮಾಡಿ ಈ ಪೇಸ್ಟ್‌ನ್ನು ಕೋಳಿ 
ಮೊಟ್ಟೆಯ ಬಿಳಿ ಭಾಗದೊಂದಿಗೆ ಮಿಶ್ರಣ ಮಾಡಿ ರಾತ್ರಿ 
ಮುಖದಲ್ಲಿ ಲೇಪಿಸಬೇಕು. ಬೆಳಿಗ್ಗೆ ಅಕ್ಕಿ ತೊಳೆದ ನೀರು 
ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವುದ 
ರಿಂದ ಮೊಡವೆ ಕಡಿಮೆಯಾಗುತ್ತದೆ (೧೫ ದಿವಸಗಳು 
ಮಾಡಬೇಕು). 

ಸುಟ್ಟ ಗಾಯ : ಆಕಸ್ಮಿಕವಾಗಿ ಸುಟ್ಟ ಗಾಯಗಳಾದಾಗ 
ಬೇವಿನ ಎಲೆಯನ್ನು ಅರೆದು ಪೇಸ್ಟ್‌ ಮಾಡಿ ಹಚ್ಚುವುದ 
ರಿಂದಉರಿ ಶಮನವಾಗುತ್ತದೆ. ಗಾಯ ಬೇಗ ವಾಸಿಯಾಗುತ್ತದೆ. 
ಅಮ್ಮ ಕಾಯಿಲೆ : ಅಮ್ಮ ಕಾಯಿಲೆ ಬಂದವರಿಗೆ ಬೇವು 
ಒಂದು ಮುಖ್ಯವಾದ ಔಷಧಿಯಾಗಿದೆ. ರೋಗಿಯನ್ನು 
ಬೇವಿನ ಎಲೆಯಲ್ಲಿ ಮಲಗಿಸುವುದು ಒಳ್ಳೆಯದು. ಅದೇ 
ರೀತಿಯಲ್ಲಿ ರೋಗಿಯನ್ನು ಬೇವಿನ ಎಲೆ, ಅರಿಶಿನವನ್ನು 
ಹಾಕಿ ಕುದಿಸಿ ಆರಿಸಿದ ನೀರಿನಲ್ಲಿ ಸ್ನಾನ ಮಾಡಿಸುವುದರಿಂದ 
ಗಾಯವು ಬೇಗ ವಾಸಿಯಾಗುತ್ತದೆ. 


. ಗಾಯಶುದ್ದಿ : ಗಾಯಗಳನ್ನು ಶುದ್ದಿ ಮಾಡುವಲ್ಲಿ ಬೇವು 


ಪ್ರಮುಖ ಪಾತ್ರವನ್ನು ವಹಿಸಿದೆ. ಬೇವಿನ ತೊಗಟೆ ಅಥವಾ 
ಎಲೆಯನ್ನು ಹಾಕಿ ಕುದಿಸಿ ಆರಿಸಿದ ನೀರಿನಲ್ಲಿ ಗಾಯವನ್ನು 
ತೊಳೆಯುವುದರಿಂದ ಗಾಯವು ಶುದ್ದವಾಗುವುದರೊಂದಿಗೆ 
ಬೇಗ ವಾಸಿಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೧ 


೧೮. ಮಾವು 


ಮಾವಿನ ಹಣ್ಣುಗಳು ಹಾಗೂ ಮಾವಿನ ಕಾಯಿಯಿಂದ 
ತಯಾರಿಸಿದ ಉಪ್ಪಿನಕಾಯಿಯು ಸರ್ವರಿಗೂ ಪ್ರಿಯವಾದುದ್ದಾಗಿದೆ. 
ಹಣ್ಣಿನ ಕಾಲದಲ್ಲಿ ಮಾರುಕಟ್ಟೆಯನ್ನು ಅಲಂಕರಿಸಿ ಎಲ್ಲರ ಗಮನ ಸೆಳೆ 
ಯುವ ಮಾವನ್ನು ಹಣ್ಣುಗಳ ರಾಜನೆಂದು ಕರೆಯಬಹುದು. ಎಲ್ಲಾ 
ರೀತಿಯ ಪೌಷ್ಠಿಕಾಂಶಗಳಿಂದ ತುಂಬಿರುವ ಇದು ಒಂದು ಸಮತೋಲನ 
ವಾದ ಆಹಾರವಾಗಿದೆ. ಅತಿ ಪುರಾತನವಾದ ಫಲ ವೃಕ್ಸವಾಗಿದೆ ಮಾವು. 
ಭಾರತದಾದ್ಕಂತ ಬೆಳೆಯುವ ಮಾವು ಕರ್ನಾಟಕ, ಕೇರಳ, ಉತ್ತರ 
ಪ್ರದೇಶ, ಬಂಗಾಳಗಳಲ್ಲಿ ಹೇರಳವಾಗಿದೆ. ಸಮಶೀತೋಷ್ಣ ವಲಯಗಳಿ 
ಗಿಂತ ಉಷ್ಣ ವಲಯಗಳಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ. 


ಹೆಮ್ಮರವಾಗಿ ಬೆಳೆಯುವ ನಿತ್ಕಹರಿಧ್ವರ್ಣದ ವೃಕ್ಪವಾಗಿದೆ 
ಮಾವು. ರೆಂಬೆಗಳ ಅಗ್ರದಲ್ಲಿ ಕಂದು ಬಿಳಿಯ ಹೂ ಗೊಂಚಲುಗಳು 
ಕಾಣಿಸುತ್ತದೆ. ಇದು ಸುಗಂಧವನ್ನು ಸೂಸುತ್ತಿರುತ್ತದೆ. ವಸಂತ ಮಾಸ 
ದಲ್ಲಿ ಮಾವಿನ ಚಿಗುರುಗಳು ಕೋಗಿಲೆಗೆ ಪ್ರಿಯವಾದುದಾಗಿದೆ. 

ಮಾವಿನ ಹಣ್ಣುಗಳು ಶರೀರ ಪುಷ್ಕಿ ನೀಡವಂತಹದ್ದಾಗಿದೆ. 
ರಕ್ತಸ್ರಾವ, ಅತಿಸಾರ ಅಧಿಕವಾದ ದಾಹ ಇವುಗಳನ್ನು ಶಮಿಪಿಸುತ್ತದೆ. 
ಬೇರು, ತೊಗಟೆ, ಎಲೆ, ಹಣ್ಣು, ಹಣ್ಣಿನ ಬೀಜಗಳನ್ನು ಔಷಧಿಯಾಗಿ 
ಬಳಸಲಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು ...- ೪೨ 


ಕೆಲವು ಔಷಧ ಪ್ರಯೋಗಗಳು : 


೧. 


ವಿ. 


ರಕ್ತ ಸ್ರಾವ : ಮಾವಿನ ಮರದ ತೊಗಟೆಯ ಮೃಧುವಾದ 
ಭಾಗವನ್ನು ತೆಗೆದು ಚೆನ್ನಾಗಿ ಚಟ್ನಿ ಮಾಡಿ ನೀರಿನಲ್ಲಿ ಕಲಸಿ 
ಸೋಸಿ ಸ್ವಲ್ಪ ಉಪ್ಪ ಸೇರಿಸಿ ಒಂದು ಗ್ಲಾಸ್‌ ಕುಡಿಯುವುದ 
ರಿಂದ ಗಾಯದಿಂದ ಉಂಟಾಗುವ ರಕ್ತಸ್ರಾವವು ತಡೆಗಟ್ಟು 
ತ್ತದೆ. ಇದನ್ನು ಸೇವಿಸುವುದರಿಂದ ಮಹಿಳೆಯರ ಅಧಿಕ 
ವಾದ ರಕ್ತಸ್ರಾವವು ಶಮನವಾಗುತ್ತದೆ. 

ದಾಹ ಶಮನ : ಕಾಲರಾ, ವಾಂತಿ ಮುಂತಾದವುಗಳಿಂದ 
ಉಂಟಾಗುವ ಅತಿಯಾದ ಬಾಯಾರಿಕೆಯನ್ನು ಶಮನ 
ಮಾಡುವಲ್ಲಿ ಮಾವಿನ ಕಾಯಿ ಉಪಯುಕ್ತವಾಗಿದೆ. 
ಮಾವಿನ ಕಾಯಿಯನ್ನು ಜಜ್ಜಿ ರಸ ತೆಗೆದು ಅದರೊಂದಿಗೆ 
ನೀರನ್ನು ಮಿಶ್ರ ಮಾಡಿ ಸಕ್ಕರೆಯನ್ನು ಹಾಕಿ ಕುಡಿಯುವುದ 
ರಿಂದ ದಾಹ ಶಮನ ಉಂಟಾಗುವುದು. 

ಕೈ, ಕಾಲು, ಮೈ ನೋವಿಗೆ : ಹಣ್ಣಾದ ಮಾವಿನ ಎಲೆ 
ಯನ್ನು ಕುದಿಸಿ ಬೇಕಾದಷ್ಟು ಉಷ್ಣದಲ್ಲಿ ಸ್ನಾನ ಮಾಡುವುದ 
ರಿಂದ ಮೈಕೈ ನೋವು ಕಡಿಮೆಯಾಗುತ್ತದೆ. 
ದಂತಚೂರ್ಣ : ಮಾವಿನ ಎಲೆಯ ಪುಡಿ ಒಂದು ಭಾಗ, 
ಒಣಗಿಸಿದ ಒಂದೆಲಗದ ಪುಡಿ ಒಂದು ಭಾಗ ತೆಂಗಿನ ಚಿಪ್ಪಿನ 
ಇದ್ದಿಲು ಪುಡಿಮಾಡಿದ್ದು ಒಂದು ಭಾಗ ಇದರೊಂದಿಗೆ 
ಸ್ವಲ್ಪ ಉಪ್ಪು, ಕಾಳು, ಮೆಣಸು, ಲವಂಗ ಇವುಗಳನ್ನು ಪುಡಿ 
ಮಾಡಿ ಮಿಶ್ರಣಮಾಡಿ ಶೇಖರಿಸುವುದು. ಇದು ಉತ್ತಮ 
ವಾದ ಹಲ್ಲಿನ ಪುಡಿಯಾಗಿದೆ. ಇದರ ಉಪಯೋಗದಿಂದ 
ಬಾಯಿ ಉಣ್ಣು, ದವಡೆಯಿಂದ ರಕ್ತ ಬರುವುದು ಮುಂತಾದವು 
ಶಮನವಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೩ 


೧೯. ಮುಟ್ಟಿದರೆ ಮುನಿ 


ಮುಟ್ಟಿದರೆ ಮುನಿ ಗಿಡವು ನಮ್ಮ ಪ್ರದೇಶಗಳಲ್ಲಿ ಮುಳ್ಳಿನ 
ಕಳೆಯಂತೆ ಹೇರಳವಾಗಿ ಬೆಳೆಯುವ ಗಿಡವಾಗಿದೆ. ಮುಟ $ಿದರೆ ಮುನಿ 
ಎಂಬ ಕನ್ನಡ ಹೆಸರು ಹಾಗೂ ಲಜ್ಜಾಳು ಎಂಬ ಸಂಸ್ಕೃತ ಹೆಸರು ಮುಟ್ಟಿದ 
ತಕ್ಷಣ ನಾಚಿಕೆಯಿಂದ ಮುದುಡಿ ಹೋಗುವ ಈ ಗಿಡದ ಸ್ವಭಾವವನ್ನು 
ಸೂಚಿಸುತ್ತದೆ. ಅನೇಕ ಕೇಸರಗಳಿಂದ ಕೂಡಿದ ಗೋಳಾಕೃತಿಯಲ್ಲಿರುವ 
ಹೂವುಗಳು, ಅಗಲ ಕಡಿಮೆಯಾಗಿ ಕತ್ತಿಯಂತಿರುವ ಕಾಯಿಗಳು ಇದರ 
ವಿಶೇಷತೆಯಾಗಿದೆ. ಈ ಗಿಡದ ಬೇರು, ದಂಟು, ಎಲೆ, ಹೂಗಳನ್ನು ಔಷಧಿ 
ಯಾಗಿ ಬಳಸಲಾಗುತ್ತಿದೆ. ರಕ್ತ ಶುದ್ಧಿ ಮಾಡುವ, ಗಾಯವನ್ನು ವಾಸಿ 
ಮಾಡುವ ಹಾಗೂ ಶ್ವಾಸಕೋಶ ತೊಂದರೆಗಳನ್ನು ಶಮಿಸುವ ಶಕ್ತಿ ಈ 
ಗಿಡಕ್ಕಿದೆ. 


ಕೆಲವು ಔಷಧ ಪ್ರಯೋಗಗಳು : 
೧. ರಕ್ತಸ್ರಾವ: ರಕ್ತಸ್ರಾವವನ್ನು ನಿಲ್ಲಿಸುವ ಅಪಾರ ಶಕ್ತಿಯು 
ಈ ಗಿಡಕ್ಕಿದೆ. ಬಿದ್ದು ಅಥವಾ ಕೊಯ್ದ ಗಾಯಗಳುಂಟಾಗಿ 
ರಕ್ತಸ್ರಾವವಾದಾಗ ಮುಟ್ಟಿದರೆ ಮುನಿಯ ಎಲೆಯನ್ನು 
ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಲೇಪನಮಾಡಿ ಕಟು ವುದ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೪ 


ರಿಂದ ರಕ್ತಸ್ರಾವ ನಿಂತು ಗಾಯವು ಬೇಗ ವಾಸಿಯಾಗುತ್ತದೆ. 
ಗಾಯ ಮತ್ತು ಸುಟ್ಟ ಗಾಯ : ಮುಟ್ಟಿದರೆ ಮುನಿಯ 
ಚಿಗುರೆಲೆ ೫ ಗ್ರಾಂ. ಸಾಗವಾದಿಯ ಚಿಗುರೆಲೆ ೫ ಗ್ರಾಂ, 
ಶತಾವರಿಯ ಚಿಗುರೆಲೆ ೫ ಗ್ರಾಂ ಇವುಗಳನ್ನು ಜಜ್ಜಿ ೧೦೦ 
ಮೀ.ಲಿ. ಕೊಬ್ಬರಿಯೆಣ್ಣೆಯಲ್ಲಿ ಕುದಿಸಿ ತಣ್ಣಗಾದ ಮೇಲೆ 
ಸೋಸಿ ಶುದ್ದವಾದ ಬಾಟಲಿಯಲ್ಲಿ ಶೇಖರಿಸಿಡಬೇಕು. 
ಈ ಎಣ್ಣೆಯು ಕೊಯ್ದಗಾಯ ಮತ್ತು ಸುಟ್ಟ ಗಾಯಕ್ಕೆ 
ತುಂಬಾ ಪರಿಣಾಮಕಾರಿಯಾಗಿ ಕಂಡಿದೆ. 

ರಕ್ತಶುದ್ದಿ : ಮುಟ್ಟಿದರೆ ಮುನಿ ಗಿಡದ ಬೇರು ಅಥವಾ 
ಎಲೆಯನ್ನು ಹಾಕಿ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದ 
ರಿಂದ ರಕ್ತ ಶುದ್ದಿಯುಂಟಾಗುತ್ತದೆ. ಇದು ಚರ್ಮ ರೋಗ 
ಗಳು ವಾಸಿಯಾಗಲು ಅನುಕೂಲವಾಗಿದೆ. 

ನಿದ್ರಾಹೀನತೆ : ನಿದ್ರೆ ಸರಿಯಾಗಿ ಆಗದಿರುವವರು ಈ 
ಗಿಡವನ್ನು ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದರಿಂದ 
ಒಳ್ಳೆಯ ನಿದ್ರೆ ಉಂಟಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೫ 


೨೦. ಶ್ರೀಗಂಧ 


ಕರ್ನಾಟಕವು ಶ್ರೀಗಂಧಕ್ಕೆ ಹೆಸರುವಾಸಿಯಾಗಿದೆ. “ನಾವಾಡುವ 
ನುಡಿಯೆ ಕನ್ನಡ ನುಡಿ, ನಾವಿರುವ ತಾಣವೆ ಗಂಧದ ಗುಡಿ ಸಿರಿಗಂಧದ 
ಗುಡಿ' ಎಂಬ ಗೀತೆಯು ನಮಗೆಲ್ಲ ಸುಪರಿಚಿತವಾದುದಾಗಿದೆ. ಈ 
ಮರವು ಗಂಧಸಾರಂ, ಭದ್ರ ಶ್ರೀ ಮಲಯಜಂ ಮುಂತಾದ ಹೆಸರುಗಳಿಂ 
ದಲೂ ಕರೆಯಲ್ಪಡುತ್ತಿದೆ. ಭಾರತವೇ ಶ್ರೀಗಂಧದ ತವರು ಮನೆ. 
ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಸಾರಿದ ಸುಗಂಧ ದ್ರವ್ಯವಾಗಿದೆ 
ಶ್ರೀಗಂಧ. ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳು 
ನಾಡುಗಳಲ್ಲಿ ಇದು ಹೇರಳವಾಗಿದೆ. 

ಬಲಿತ ಮರದ ಕೆಚ್ಚು ಮತ್ತು ಬೇರುಗಳನ್ನು ಔಷಧ ಹಾಗೂ 
ಸುಗಂಧವಾಗಿ ಉಪಯೋಗಿಸಲ್ಪಡುತ್ತಿದೆ. ಇದು ಶರೀರಕ್ಕೆ ತಂಪನ್ನು ಉತ್ತೇಜನ 
ವನ್ನು ನೀಡುತ್ತದೆ. ರಕ್ತ ಶುದ್ದಿಯುಂಟು ಮಾಡುತ್ತದೆ. ಮೂತ್ರ ವಿಸರ್ಜನೆ 
ಯನ್ನು ತ್ವರಿತಗೊಳಿಸುತ್ತದೆ. ಉರಿ ಮೂತ್ರ ಶಮನ ಮಾಡುತ್ತದೆ. 
ರಕ್ತಾತಿಸಾರಕ್ಕೆ ಶಮನ ನೀಡುತ್ತದೆ. 


ಕಲವು ಔಷಧ ಪ್ರಯೋಗಗಳು : 
೧. ತಲೆನೋವು: ಉಷ್ಣದಿಂದ ಉಂಟಾಗುವ ತಲೆ ನೋವಿಗೆ 
ಗಂಧ ತೇದು ಹಣೆಯ ಮೇಲೆ ಲೇಪಿಸುವುದರಿಂದ ಕಡಿಮೆ 
ಯಾಗುತ್ತದೆ. 


(೨ 


ನನ್ನ ಪ್ರೀತಿಯ ಔಷಧಿ ಗಿಡಗಳು ..-- ೪೬ 


ಗದ್ದಮರಿ (ಮಂಗನ ಬಾವು) : ಗಂಧ ತೇದು ಲೇಪಿಸುವುದ 
ರಿಂದ ಗದ್ದಮರಿ ಬಾವು ಕಡಿಮೆಯಾಗುತ್ತದೆ. 


ಮುಖದ ಕಲೆ : ಅಮ್ಮ ಕಾಯಿಲೆ, ಮೊಡವೆ ಇನ್ನಿತರೆ 
ಕಾರಣಗಳಿಂದ ಮುಖದಲ್ಲಿ ಕಲೆ ಉಂಟಾಗಿದ್ದರೆ ಬೇಸರ 
ಪಡಬೇಡಿ ಅದಕ್ಕೆ ಪರಿಹಾರವಿದೆ. ಶ್ರೀಗಂಧವನ್ನು ಗುಲಾಬಿ 
ನೀರು ಅಥವಾ ಜೇನುತುಪ್ಪದಲ್ಲಿ ತೇದು ಮುಖದ ಮೇಲೆ 
ಲೇಪನ ಮಾಡುವುದರಿಂದ ಕಲೆಗಳು ಮಾಯವಾಗಿ ಮುಖ 
ಕಾಂತಿಯು ಹೆಚ್ಚಾಗುತ್ತದೆ. 

ಚರ್ಮಕಾಂತಿಗೆ : ಗಂಧ ತೇದು ಶರೀರದಲ್ಲಿ ಲೇಪಿಸಿ ಸ್ವಲ್ಪ 
ಸಮಯ ವಿಶ್ರಾಂತಿ ಪಡೆದು ಉಗುರು ಬೆಚ್ಚಗಿನ 4% 
ಸ್ನಾನ ಮಾಡುವುದರಿಂದ ಚರ್ಮದ ಕಾಯಿಲೆಗಳು ವಾಸಿ 
ಯಾಗುವುದರೊಂದಿಗೆ ಚರ್ಮ ಕಾಂತಿ ಹೆಚ್ಚಾಗಿ ಸೌಂದರ್ಯ 
ಹೆಚ್ಚಾಗುತ್ತದೆ. 

ಮೊಡವೆ : ಗಂಧವನ್ನು ಅರಿಶಿನದೊಂದಿಗೆ ತೇದು ಮಜ್ಜಿಗೆ 
ಯಲ್ಲಿ ಮಿಶ್ರಣಮಾಡಿ ಮುಖಕ್ಕೆ ಲೇಪಿಸುವುದರಿಂದ 
ಮೊಡವೆ ಕಡಿಮೆಯಾಗುತ್ತದೆ. 

ಸ್ತನದ ಭಾವು: ಶ್ರೀಗಂಧ ಮತ್ತು ಲಾವಾಂಚ (ಮಡಿವಾಳ) 
ಬೇರನ್ನು ಹಾಲಿನೊಂದಿಗೆ ಅರೆದು ಸ್ತನಗಳ ಮೇಲೆ ಲೇಪಿಸು 
ವುದರಿಂದ ಸ್ತನಗಳ ಬಾವು ಮತ್ತು ಹೊಡೆತವು ಶಮನ 
ವಾಗುತ್ತದೆ. 

ಮೂತ್ರದಲ್ಲಿ ಕೀವು: ಒಂದು ಟೀ ಸ್ಪೂನಿನಷ್ಟು ಶ್ರೀಗಂಧ 
ವನ್ನು ತೇದು ಒಂದು ಗ್ಲಾಸ್‌ ಹಾಲಿನೊಂದಿಗೆ ಮಿಶ್ರಣ 
ಮಾಡಿ ಒಂದು ವಾರದವರೆಗೆ ಕುಡಿಯುವುದರಿಂದ ಮೂತ್ರ 
ದಲ್ಲಿ ಕೀವು ಕಡಿಮೆಯಾಗುತ್ತದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೭ 


೨೧. ಲೋಳೆಸರ 


ಇಂದು ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆಯಿರುವ ಒಂದು 
ಔಷಧೀಯ ಗಿಡವಾಗಿದೆ ಕುಮಾರಿ ಲೋಳೆ. ಈ ಗಿಡವು ಕತ್ತಾಳೆ, ಲೋಳೆ 
ಸರ, ಲೋಕ್‌ಸರ, ಕುಮಾರಿ, ಅಲೋವಿರ ಎಂಬ ಹೆಸರುಗಳಿಂದ ಕರೆಯ 
ಲ್ಪಡುತ್ತಿದೆ. ನೈಸರ್ಗಿಕವಾಗಿ ಪಶ್ಚಿಮ-ಪೂರ್ವ ಘಟ್ಟಗಳಲ್ಲಿ ಮತ್ತು 
ಹಿಮಾಲಯ ಪ್ರಾಂತ್ಮಗಳಲ್ಲಿ ಬೆಳೆಯುತ್ತದೆ. ಸುಮಾರು ೩೦-೫೦ ಸೆಂ. 
ಮೀ. ಎತ್ತರವಿರುತ್ತದೆ. ೧೦-೨೦ ಎಲೆಗಳಿರುತ್ತದೆ. ಎಲೆಗಳು ಪಟ್ಟೆ 
ಗಳಂತೆ ದಪ್ಪವಾಗಿರುತ್ತದೆ. ಕೆಂಪು ಹಾಗೂ ಅರಿಶಿಣ ಬಣ್ಣದಿಂದ 
ಕೂಡಿದ ಹೂವನ್ನು ಬಿಡುತ್ತದೆ. 

ಈ ಗಿಡವು ಕಫ, ಪಿತ್ತ, ಮೂತ್ರರೋಗಗಳನ್ನು ನಿಯಂತ್ರಿಸು 
ತ್ತದೆ. ಮಹಿಳೆಯರ ಯತು ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. 
ಗರ್ಭಾಶಯವನ್ನು ಬಲಪಡಿಸುತ್ತದೆ. ರಕ್ತಶುದ್ದಿಯುಂಟು ಮಾಡು 
ತ್ತದೆ. ಸೌಂದರ್ಯವರ್ಧಕವಾಗಿದೆ. 


ಕಲವು ಔಷಧ ಪ್ರಯೋಗಗಳು : 
೧. .ತಲೆಯ ಹೊಟ್ಟು : ರಾಸಾಯನಿಕವಾದ ಪದಾರ್ಥಗಳ 
ಬಳಕೆ ಹಾಗೂ ಇತರ ರೋಗಗಳಿಂದ ತಲೆಯ ಹೊಟ್ಟು 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೮ 


ಹೆಚ್ಚಾಗುತ್ತದೆ. ತಲೆಯಲ್ಲಿ ಹೊಟ್ಟು ಉಂಟಾದಾಗ 
ಶಕ್ತಿಯುತವಾದ ರಾಸಾಯನಿಕ ಶಾಂಪುಗಳನ್ನು ಮತ್ತಿತರ 
ಪದಾರ್ಥಗಳನ್ನು ಬಳಸುವುದರಿಂದ ಅವು ಮೊದಲು 
ಕಡಿಮೆಯಾಗಿ ಪುನಃ ಹೆಚ್ಚಾಗುವುದು ಅನುಭವದ 
ಮಾತು. ಈ ನಿಟ್ಟಿನಲ್ಲಿ ಸ್ವಾಭಾವಿಕವಾದ ಪದಾರ್ಥ 
ಗಳು ಪರಿಣಾಮಕಾರಿಯಾಗಿದೆ. ಕತ್ತಾಳೆಯ ತಿರುಳನ್ನು 
ಮತ್ತು ಅದರ ಲೋಳೆಯನ್ನು ತಲೆಗೆ ಚೆನ್ನಾಗಿ ಹಚ್ಚಿ 
ಅರ್ಧ ಘಂಟೆಯ ನಂತರ ಸ್ನಾನ ಮಾಡುವುದರಿಂದ 
ತಲೆಯ ಹೊಟ್ಟು ಕಡಿಮೆಯಾಗುತ್ತದೆ (ಕನಿಷ್ಠ ಒಂದು 
ವಾರದ ವರೆಗೆ ಈ ವಿಧಾನವನ್ನು ಅನುಸರಿಸಬೇಕು). 
, ಸುಟ್ಟಗಾಯ: ಕುಮಾರಿಯ ತಿರುಳನ್ನು ತೆಗೆದು ಸುಟ್ಟ 
ಗಾಯದ ಮೇಲೆ ಲೇಪಿಸುವುದರಿಂದ ಸುಟ್ಟಗಾಯದ 
ಉರಿ ಕಡಿಮೆಯಾಗುತ್ತದೆ, ಗಾಯವು ಬೇಗ ವಾಸಿ 
ಯಾಗುತ್ತದೆ. 

, ಮುಟ್ಟು ನೋವಿನಿಂದ ಕೂಡಿರುವುದು : ಕತ್ತಾ ಳೆಯ 
ತಿರುಳನ್ನು ಚೆನ್ನಾಗಿ ತೊಳೆದು ೧೦ ಗ್ರಾಂನಷ್ಟು ಬೆಲ್ಲ 
ದೊಂದಿಗೆ ಅಥವಾ ಕಲ್ಲುಸಕ್ಕರೆಯೊಂದಿಗೆ ಜಗಿದು 
ಮುಟ್ಟು ಪ್ರಾರಂಭದ ದಿನದಿಂದ ೩ ದಿವಸಗಳ ವರೆಗೆ 
ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ 
ಕಡಿಮೆಯಾಗುತ್ತದೆ. 


ಒರಟು ಚರ್ಮದ ನಿವಾರಣೆ : ಒರಟು ಚರ್ಮವಿರು 


ವವರು ಕತ್ತಾಳೆಯ ತಿರುಳಿನ ಲೋಳೆಯಂತಿರುವ 
ಪದಾರ್ಥವನ್ನು ಸ್ನಾನದ ಮುಂಚೆ ಹಚ್ಚಿ ಅರ್ಧ ಅಥವಾ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೪೯ 
ಒಂದು ಘಂಟೆಯ ನಂತರ ಸ್ನಾನ ಮಾಡುವುದರಿಂದ 
ಚರ್ಮವು ಮೃದುವಾಗುತ್ತದೆ (ಈ ಚಿಕಿತ್ಸೆಯನ್ನು 
ನಿರಂತರವಾಗಿ ಫಲ ಕಾಣುವ ತನಕ ಮಾಡಬೇಕು). 

೫. ಉಗುರು ಸುತ್ತು : ಕತ್ತಾಳೆಯ ರಸದೊಂದಿಗೆ ಅರಿಶಿಣ 
ವನ್ನು ಅರೆದು ಕಟ್ಟುವುದರಿಂದ ಉಗುರು ಸುತ್ತು 
ಕಡಿಮೆಯಾಗುತ್ತದೆ. 

೬. ಮುಖ ಕಾಂತಿಗೆ : ಕತ್ತಾಳೆಯ ರಸವನ್ನು ಹಚ್ಚಿ ಸ್ವಲ್ಪ 
ಸಮಯದ ನಂತರ ಮುಖವನ್ನು ನಿಧಾನವಾಗಿ ಮಸಾಜ್‌ 
ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ. 

ಜೇನಿನ ಮೇಣವನ್ನು ಬಾಂಡಲಿಯಲ್ಲಿ ಕರಗಿಸಿ ಕಬ್ಬಿಣದ 

ಜರಡಿಯಲ್ಲಿ ಸೋಸಿದ ನಂತರ ಅದರೊಂದಿಗೆ ಎಳ್ಳೆಣ್ಣೆಯನ್ನು 
ಸೇರಿಸಿ ಪುನಃ ಒಲೆಯ ಮೇಲಿಡಬೇಕು. ಬಿಸಿಯಾದ ಮೇಲೆ ಕಾಳು 
ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣಮಾಡಿ ಒಲೆಯಿಂದ 
ಕೆಳಗಿಳಿಸಿಡಬೇಕು. ನಂತರ ಪಚ್ಚ ಕರ್ಪೂರವನ್ನು ಹಾಗೂ ನೀಲಗಿರಿ 
ಎಣ್ಣೆಯನ್ನು ಮಿಶ್ರಣಮಾಡಬೇಕು. ನಂತರ ಬಾಟಲಿಗಳಲ್ಲಿ ತುಂಬಿಸ 
ಬೇಕು. ಈ ಬಾಮ್‌ ತಲೆನೋವು, ಶೀತ, ಮೈ, ಕೈ, ಕಾಲು ನೋವು, 
ಸಂಧಿ ನೋವುಗಳಿಗೆ ಉತ್ತಮವಾಗಿದೆ. 


ಕುಮಾರಿ ಲೇಹ್ಯ 


ತಯಾರಿಸುವ ವಿಧಾನ: ಲೋಳೆ ಸರದ ಒಳಭಾಗದ ತಿರುಳನ್ನು 
ತೆಗೆದು ಅದರ ಮೇಲಿರುವ ಲೋಳೆಯು ಹೋಗುವ ತನಕ ಚೆನ್ನಾಗಿ 
ತೊಳೆಯಬೇಕು. ಅದರೊಂದಿಗೆ ೭೫೦ ಗ್ರಾಂ. ಬೆಲ್ಲವನ್ನು ಕರಗಿಸಿ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೫೦ 


ಸೋಸಿ ಒಯ್ಯಬೇಕು. ಬಾಂಡಲಿಗೆ ತುಪ್ಪವನ್ನು ಹಾಕಿ ಬೆಳ್ಳುಳ್ಳಿ 
ಯನ್ನು ಹಾಕಿ ಹುರಿಯಬೇಕು. ಬೆಳ್ಳುಳ್ಳಿಯು ಕಂದು ಬಣ್ಣಕ್ಕೆ ತಿರುಗು 
ವಾಗ ಬಾಂಡಲಿಯನ್ನು ಕೆಳಗಿಳಿಸಿ ಬೆಳ್ಳುಳ್ಳಿಯನ್ನು ಬೇರ್ಪಡಿಸ 
ಬೇಕು. ಬಾಂಡಲಿಯಲ್ಲಿ ಉಳಿದಿರುವ ತುಪ್ಪದೊಂದಿಗೆ ಮೇಲಿನ 
ಮಿಶ್ರಣವನ್ನು ಹಾಕಿ ಒಲೆಯ ಮೇಲಿಟ್ಟು ಲೇಹ್ಮ ತಯಾರು ಮಾಡ 
ಬೇಕು. ಒಲೆಯಿಂದ ಇಳಿಸುವುದಕ್ಕಿಂತ ಮುಂಚಿತವಾಗಿ ಹುರಿದಿಟ್ಟಿ 

ುವ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. 
ಒಲೆಯಿಂದ ಇಳಿಸಿಟ್ಟು ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಮಿಶ್ರಣ 
ಮಾಡಬೇಕು. ಈಗ ಕುಮಾರಿ ಲೇಹ್ಮ ತಯಾರಾಗಿದೆ. ಒಣಗಿದ 
ಬಾಟಲಿಯಲ್ಲಿ ಶೇಖರಿಸಿಟ್ಟು ಬೆಳಿಗ್ಗೆ ಹಾಗೂ ಸಂಜೆ ಒಂದೊಂದು 
ಸ್ಪೂನ್‌ ಸೇವಿಸುವುದರಿಂದ ಮಹಿಳೆಯ ಮುಟ್ಟಿನ ಸಮಸ್ಯಗಳು 
ಹಾಗೂ ಬಿಳಿ ಸೆರಗು ಮುಂತಾದ ಸ್ತ್ರೀ ರೋಗಗಳಿಗೆ ಸಿದ್ದೌಷಧಿ. 


ಸೂಚನೆ : ಗರ್ಭಿಣಿಯರು ಹಾಗೂ ಮುಟ್ಟು ಕ್ರಮವಿರುವವರು 
ಇದನ್ನು ಸೇವಿಸಬಾರದು. 


ಐರನ್‌ ಟಾನಿಕ್‌ (ನಿಶ್ಯಕ್ತಿಗೆ) | 


ನುಗ್ಗೆಯ ಎಲೆಯ ಸ್ವರಸ ೧ ಲೀಟರ್‌ ಬೆಲ್ಲ ೫೦೦ ಗ್ರಾಂ 
ಜೇನುತುಪ್ಪ, ೨೫ ಗ್ರಾಂ ನುಗ್ಗೆಯ ಎಲೆಯನ್ನು ಚೆನ್ನಾಗಿ ತೊಳೆದು 
ಜಜ್ಜಿ ರಸವನ್ನು ಶೇಖರಿಸಬೇಕು. ಬೆಲ್ಲವನ್ನು ಕರಗಿಸಿ ಸೋಸಿ 
ನುಗ್ಗೆಯ ರಸದೊಂದಿಗೆ ಸೇರಿಸಬೇಕು. ಇವುಗಳನ್ನು ಬಾಂಡಲಿಯಲ್ಲಿ 
ಹಾಕಿ ಒಲೆಯ ಮೇಲಿಟ್ಟು ತಿರುಗಿಸುತ್ತಿರಬೇಕು. ಜಾಮ್‌ನ ರೂಪಕ್ಕೆ 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೫೧ 


ಬರುವಾಗ ತುಪ್ಪ ಮಿಶ್ರಣಮಾಡಬೇಕು. ಇಳಿಸುವುದಕ್ಕೆ ಮುಂಚಿತ 
ವಾಗಿ ರುಚಿಗೆ ತಕ್ಕಷ್ಟು ಹಾಗೂ ಪರಿಮಳಕ್ಕಾಗಿ ಸ್ವಲ್ಪ ಚಕ್ಕೆ, ಲವಂಗ, 
ಏಲಕ್ಕಿಗಳ ಪುಡಿಯನ್ನು ಮಿಶ್ರಣಮಾಡಿ ಒಲೆಯಿಂದ ಇಳಿಸಿಡಬೇಕು. 
ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಸೇರಿಸಬೇಕು. ಈ ಟಾನಿಕ್‌ನ್ನು 
ಒಂದೊಂದು ಸ್ಪೂನ್‌ ದಿನಕ್ಕೆ ೩ ಸಲದಂತೆ ಸೇವಿಸುವುದರಿಂದ 
ರಕ್ತಹೀನತೆಯು ಪರಿಹಾರವಾಗಿ ಒಳ್ಳೆಯ ಆರೋಗ್ಯ ಮತ್ತು ಪೌಷ್ಠಿ 
ಕತಯು ಉಂಟಾಗುತ್ತದೆ. ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯ 
ರಿಗೆ ಇದು ಸಿದ್ದೌಷಧಿಯಾಗಿದೆ. 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೫೨ 


ಕೆಲವು ಅನುಭವಿಕ ಔಷಧಿ ತಯಾರಿಕಾ ವಿಧಾನಗಳು 


೧. ಬಿಲ್ವ ಪತ್ರಾದಿ ಮಾತ್ರೆ : 


ಗ 
೧. ಬಿಲ್ವಪತ್ರೆ ೧೦೦ ಗ್ರಾಂ 
೨. ಬೇವಿನ ತುಪ್ಪ ೨೫ ಗ್ರಾಂ 
೩. ಕಾಳು ಮೆಣಸು ೨೫ ಗ್ರಾಂ 
೪, ಅಮೃತ ಬಳ್ಳಿ ೧೦ ಗ್ರಾಂ 


ಇವುಗಳನ್ನು ಚೆನ್ನಾಗಿ ಅರೆದು ಮಾತ್ರೆ ಮಾಡಿ ಶೇಖರಿಸಿಟ್ಟು 
ಪ್ರತಿದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದರಂತೆ ಸೇವಿಸು 


ವುದರಿಂದ ಸಕ್ಕರೆ ಖಾಯಿಲೆ ಗುಣವಾಗುತ್ತದೆ. AT 1 
ಕೊಡಗು 
೨. ತಿಲನಾಗಾದಿ ಮಾತ್ರೆ 1 ( ತ 
೨. ಒಣಶುಂಟಿ ೫೦ ಗ್ರಾಂ (> ( 
೩. ಕಾಳುಮೆಣಸು ೨೫ ಗ್ರಾಂ * \ 
೪. ಬೆಲ್ಲ ೧೦೦ ಗ್ರಾಂ Ve NL 


ೀಲೆ ತಿಳಿಸಿದ ಔಷಧಿಗಳನ್ನು ಹುರಿದು ಬೆಲ್ಲ ರಿಷಿ 4 


ನುಣ್ಣಗೆ ಪುಡಿಮಾಡಿ ನೆಲ್ಲಿಕಾಯಿ ಗಾತ್ರದ ಮಾತ್ರೆಗಳನ್ನು ಮಾಡಿ 
ಶೇಖರಿಸಬೇಕು. ಈ ಮಾತ್ರೆಯನ್ನು ಊಟಕ್ಕೆ ಮುಂಚಿತವಾಗಿ ಒಂದೊಂದು 
DR uu 


ನನ್ನ ಪ್ರೀತಿಯ ಔಷಧಿ ಗಿಡಗಳು .... ೫೩ 


ಸೇವಿಸುವುದರಿಂದ ಅಜೀರ್ಣತೆ ಶಮನವಾಗುತ್ತದೆ. ಪಚನಕ್ರಿಯೆ 
ವೃದ್ದಿಯಾಗುತ್ತದೆ. ಕೆಮ್ಮು ಇರುವವರಿಗೆ ಶಮನವಾಗುತ್ತದೆ. 


೩. ಸಹದೇವಿ ಮಾತ್ರೆ (ಜ್ವರಕ್ಕೆ) : 

೧. ತುಂಬೆ ಹೂವು ಮತ್ತು ಎಲೆ 

೨. ಸಹದೇವಿ ಗಿಡ 

೩. ತುಳಸಿ ಎಲೆ 

೪. ಕಾಳುಮೆಣಸು 

ಇವೆಲ್ಲವನ್ನು ಸಮ ಪ್ರಮಾಣ ತೆಗೆದು ಚೆನ್ನಾಗಿ ಅರೆದು ಮಾತ್ರೆ 
ಮಾಡಿ ನೆರಳಿನಲ್ಲಿ ಒಣಗಿಸಿ ಶೇಖರಿಸಿಡಬೇಕು. ಈ ಮಾತ್ರೆಯನ್ನು ಎಲ್ಲಾ 
ರೀತಿಯ ಜ್ವರಗಳಿಗೂ ಪ್ರತ್ಯೇಕವಾಗಿ ಮಕ್ಕಳ ಜ್ವರಗಳಿಗೆ ಉಚಿತ ವಾದ 
ಅನುಪಾತದೊಂದಿಗೆ ಸೇವಿಸುವುದರಿಂದ ಜ್ವರವೂ ಶಮನವಾಗುತ್ತದೆ. 


೪. ಹೊಟ್ಟೆ ಹುಣ್ಣಿಗೆ ಮಾತ್ರೆ 

ಶುದ್ಧವಾದ ೧೦೦ ಗ್ರಾಂ ಅರಿಶಿನ ಪುಡಿಯೊಂದಿಗೆ ಅವಶ್ಯ 
ವಿರುವಷ್ಟು ಜೇನುತುಪ್ಪವನ್ನು ಮಿಶ್ರಣಮಾಡಿ ನೆಲ್ಲಿಕಾಯಿ ಗಾತ್ರದ 
ಮಾತ್ರಗಳನ್ನು ತಯಾರಿಸಿ ಶೇಖರಿಸಿಡಬಹುದು. ಈ ಮಾತ್ರೆಗಳನ್ನು 
ಬೆಳಿಗ್ಗೆ ಒಂದು, ಸಂಜೆ ಒಂದರಂತೆ ಸೇವಿಸುವುದರಿಂದ ಹೊಟ್ಟೆ ಹುಣ್ಣು 
ಕಡಿಮೆಯಾಗುತ್ತೆ. ಕಾರ, ಹುಳಿ, ಮದ್ಯಪಾನ ಇವುಗಳನ್ನು ವರ್ಜಿಸಬೇಕು. 


೫. ಕರ್ಣ ಶೂಲ ತೈಲ (ಕಿವಿ ನೋವಿಗೆ) : 


೧. ಬೇವಿನ ಎಣ್ಣೆ ೧೦೦ ಗ್ರಾಂ 
೨ಎ 

೨. ಬೆಳ್ಳುಳ್ಳಿ ೨೦ ಗ್ರಾಂ 

೩. ಬಜೆ ೧೦ ಗ್ರಾಂ 

೪. ಕರ್ಪೂರ ೫ ಗ್ರಾಂ 


ಫಾದರ್‌ ಜೋಸೆಫ್‌ ಚಿತ್ತೂರ್‌ 


ಪಾವ 
ಆಯುರ್ವೇದ ತಾಂ ಗಾತ ಹೊಗು I ದಾ ಅಆ ಯತ ಲಂಕಾ 
NAAM UE Uy BLAST MY ea ed WS ದ NN 
§ ಎ 
೧4 po ಆ 3, ಗಜ ರಾತಾ ಸ ಕ್‌ ್ಸ್‌0 ಹೆ ಏತ ಗ್‌ ಗುರು ಛಾಗಿದಾ ರ 
ಚಿತೂ_ರ್‌ ಮಾನತ ವಾಡಿ ಧರ್ಮ ಕ್ರೀತ್ರದಬ ರಿಗಿಳಾಗಿದಾ ರ. 
ಗಿದ ಜ್‌ ನೆ ಗ Me ಕಾಣ Np ore A 
NA CY yo WUT EN wy LC UO UO Ud, CN ed ಇಲ್‌! 
೪ ಎ pus ವಿ 
pS ಲ — — ———— 70 ರ್‌ ಮ್ಯಾ ತ _—— 
OU a, Ud AUT lO Cs Ue wl 
— ಆ ಘಿ 
ಕ್‌ ರ್‌ ್‌ ಸಾ ವಾ. ——— ರಾಚ ಷೆ ತ್‌ no 
UL UY WN ಕನ ಹೆಂ ಜು ಬಜ ಬಜ ಟೂಲ್‌ ರ್ಯ ಟ್‌ Ae A IE 
ಎ - ಎ 
ಕಗ ಲಾಗ ಎ ಶಕರ. ಲ್ನ ರಾನಾ ನ್ನ ಏರ್‌ ೧ಗೀಗ ಜಗ ಗಾ ಲ್ಪ ಯ್ಟಾಗ (6 
Weel 1 ಇರ್ದೀಶಕ ೨೪ ಉರ ಪ dE A EN MTEC A 
ವಿ 
ಜ್‌ ಗ್‌ ನಗೀಜಕರು ಹಾಗೂ ಅ್ಜ್‌ರೀಗ್‌ ಹೆಗೆ ನೂನೌಹ್‌ ಇಂಗ ಇಂ ಕ್‌ ಗುಗ್‌ 
ಎಕ ಬ WVU ಓಟ be OUT YUAN GC UN, NUT 
Ke 
ಷಾ - A 
As ತಾ ನ್‌ ಮೆ ಗಾಂಗ್‌ ಸಂಗಿ ತ್‌ ರ ಆಗಿ 
ASOT A WU WN Weel ಟಟ Ci HL ON ದು ರ 
ಲಿ ೦% 


ಸ ಬೃ: 
ಕಾರ್ಯನಿರ್ವಹಿಸಿದ ರು. 


ಹಾಸ್‌ ಸಾಥ ೨೩೫೧ ರ್‌ ಹಡಾಕ ಲ್‌ ನ AN ಜಾ ನ ಜದ ನಾರೀ 
ಆಲ ಲ್‌ EL AA ರ ಒರು ಎಲ್ಲ್ಲ WA NV ಲ್‌ Tu 
ಹೋತ ಸಿ ಹಾತಿ ರುವ ಸೇವೆಗೂ ಪರಿಗಣಿ €೨ನ್‌ಗಿಗೆ ಇ೧ಇ೧೧- 
ಜ.೬. ಅರ್‌ ಹೋ ಸ YU ಹಬ ಯಬ ಟಟ WU ON YUU ಹಾಸ್‌ ಗ ಎಂಗ 
Gc Ge ನಿ ಮ 
ರಲಿ ದಿಏ ತಾಗಿಕ ಕಛ TE AO ಅತ್‌ 9, end A ಕಲಾ 
Uy ಯ್‌ ಬಟರ ಬಗಗ್‌ ON WU COU ASS SS ಉೃಟಿಗ್ರ ಹೀ [OO 
ಗೌರವಿಸಲಾಯಿತು 
Ae Ns 
ಪಸುತ ಇವರು ಮೆಸೂರು ಜಿಲೆ ಯ ಹೆಚ್‌.ಡಿ: ಕೋಟೆಯಲಿ ರುವ 
ಉರ್‌ ಇಲ Ue RY ಟು ಕೆಯ. NAA ಅ ರ 


ODES PAPA AEA BNET 
ಜೀವದಾರು “ಟಿಸಿ ಓಟು ಈಟಿ ಬಲೀ ಯಾಗಿ ಕಾರ್ಯಂರ್ವಟಸುದಾ ರ. 


ಔಪ ಸ್‌ A ೧೨ ಅಚ ಘಾತುಕ ನರಸ ಕಾಕ್‌ Pe ವಾ ವಾ ಗೌ ದ ದ 
ಚಿಕ್ಕಮಗ ಆಲು ಅಲ ಲ್ಯ ಬಿರಿನಿ೦ಹರಾಜ ಪುರದ ಗ೨ರವಸ 
FAT FRANSES ESSA NTA NAT ANE 9 02 eos co 
ನಲಲ) MAY ರು UY ಯಯ ಯ [[[ ಅ) Nee we NW 
Poe oe ಶಾಹ್‌  ್ಯ್ಹಾ್‌ RASA EAA ENE co Ad ನೌ ನರ್‌ 
ನಾರವಾಡ ಖಪ್ತಿಬಬ್ಳ್ಮಾಳಲಯಿಬ೦ದಿ ಮಾನಕ ಲಿಭೃಯನದಿಲ್ಲು ಪದೆಏ 
ಲಿ ರಿ 

RE 

ಪಡದವರು. 

೨.೨ ಗತೆ ನೀನೆ ನಗಿ ತ್‌ 6.2 ಸ್‌ ಕಾ ಹಾಗಿರುರವಿರರ]ರ್ಣ ಶಿತಾತಿ ಳ್‌ 
ರುಣ ಎಲ ಓಟ ಯುನ ಆಗಿ ಸಮರ್ಥವಾಗಿ ಬು ಇರಿ ುಸುತ್ತಿ ರು 
EONS CATS ಇವೂ 2 0 ಇ ಗ್ರ PAC ಬಾ ಇ ಪ ಫೌ ಠೃ ಕಾಕು 
ಒರಿ ಭಟ ಯ್‌ ಧೂಪ ಹ WMV wv ಸಿಂ ev ಆಸುತ AN VUE Ak 

(೨ ಇ. Ww (oe) 


ಈ ಕಾವ 9 ೧೦ ವ 
ಆರೋಗ್ಗದ ಕುರಿತಂತೆ ಕಾರ್ಯನಿರ್ವಹಿಸಿದಾರೆ. 
ಟ್ಟ 


ದಗ ಇಲ ಎನ್ನು ಗಳ ಛಾ ದ್‌್‌ ನ ಈ ನ 
ಪ್ರಸುತ ಮಂಗಳೂರಿನಲ್ಲಿ ಅಧ್ಯಯನ ನಿರತರಾಗಿದಾ ರೆ. 
ಲಿ ಲ 


